ಪ್ರವಾದಿ ಚರಿತ್ರೆ 


` ಭಾಗ-3 
: (ಪೂರ್ವ ಪ್ರವಾದಿಗಳ ಚರಿತ್ರೆ). 


'5ನೆಯ ತರಗತಿಗೆ 


` ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಪ್ರಕಾಶಕರ ಮಾತು 


ಪ್ರಾಥಮಿಕೆ ಮದರಸದ 5ನೆಯ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಪ್ರವಾದಿ ಚರಿತ್ರೆಯ 
ಈ ಮೂರನೆಯ ಭಾಗವನ್ನು ರಚಿಸಲಾಗಿದೆ. ಇದರಲ್ಲಿ ಪ್ರವಾದಿ ಆದಮ್‌ರಿಂದ(ಅ) 
ಪ್ರವಾದಿ ಈಸಾರ(ಅ) ವರೆಗಿನ ಪ್ರಮುಖ ಪ್ರವಾದಿಗಳ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ 
` ವಿವರಿಸಲಾಗಿದೆ. 

ಕುರ್‌ಆನ್‌ ಮತ್ತು ಹದೀಸ್‌ನ ಆಧಾರವಿರುವ ವಾಸ್ತವಿಕತೆ ಮತ್ತು ಘಟನೆಗಳನ್ನು 
ಮಾತ್ರ ಈ ಪುಸ್ತಕದಲ್ಲಿ ಸೇರಿಸಲಾಗಿದೆ. ಆದ್ದರಿಂದ ಕೆಲವು ಪ್ರವಾದಿಗಳ ಚರಿತ್ರೆ ತುಂಬಾ 
ಸಂಕ್ಷಿಪ್ತವಾಗಿದೆ. ಕುರ್‌ಆನಿನಲ್ಲಿ ಪ್ರವಾದಿಗಳ ಚರಿತ್ರೆಯನ್ನು ಕಥೆ ಅಥವಾ ಚರಿತ್ರೆ ಹೇಳಲಿಕ್ಕಾಗಿ 
ಉದ್ಭರಿಸಿರುವುದಲ್ಲ ಬದಲಾಗಿ ಅದರಿಂದ ನೀತಿಪಾಠ ಕಲಿಯಬೇಕೆಂಬುದೇ ಆಗಿದೆ. 
ಆದ್ದರಿಂದ ಚರಿತ್ರೆಯ ಆರಂಭ ಮತ್ತು ಅಂತ್ಯವನ್ನು ಕುರ್‌ಆನ್‌ ಸಂಪೂರ್ಣವಾಗಿ 
ದಾಖಲಿಸುವುದಿಲ್ಲ ಆ ಸ್ವಭಾವವನ್ನು ಈ ಪುಸ್ತಕದಲ್ಲಿಯೂ ಕಾಣಬಹುದು. 

ಕೆಲವು ಮಾದರಿ ಪ್ರಶ್ನೆಗಳನ್ನು ಪಾಠಗಳ ಕೊನೆಯಲ್ಲಿ ಸೇರಿಸಲಾಗಿದೆ. ಹೆಚ್ಚಿನ ಪ್ರಶ್ನೆಗಳನ್ನು 
ಅಧ್ಯಾಪಕರೇ ರಚಿಸಿ ಅಭ್ಯಾಸ ಮಾಡಿಸಬೇಕು. ಕನ್ನಡ ಬಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಇದು 
- ಹೆಚ್ಚು ಉಪಯುಕ್ತವಾದೀತು. 


ಸ 0 ಜು ಶಾಂತಿ ಪ್ರಕಾಶನ 


1. ಪ್ರವಾದಿ ಆದಮ್‌(ಅ)................... ಟಾಟ ರಾರಾ 5 


2. ಪ್ರವಾದಿ ನೂಹ್‌(ಅ) 


3. ಪ್ರವಾದಿ ಹೂದ್‌(ೆ)......... 13 


4. ಪ್ರವಾದಿ ಸಾಲಿಹ್‌(ಅ)......... ರರ ee 15 


5. ಪ್ರವಾದಿ ಇಬ್ರಾಹೀಮ್‌(ಅ) 


6. ಪ್ರವಾದಿ ಊತ್‌(ಲೆ)......... en 28 
7. ಪ್ರವಾದಿ ಯೂಸುಫ್‌(ಅ) ......... ರಾರಾ 27 
8. ಪ್ರವಾದಿ ಮೂಸಾ(ಲಿ).......... ಟಾ 34 


9. ಪ್ರವಾದಿ ದಾವೂದ್‌ (ಅ) 


10. ಪ್ರವಾದಿ ಸುಲೈಮಾನ್‌(ಅ) 


18. ಪ್ರವಾದಿ ಈಸಾ(ಟ) ......... ಹ ಕೆ. 


ಪ್ರವಾದಿ ಆದಮ್‌(ಅ) 


ಪ್ರಪಂಚ 

ಭೂಮಿ ಮತ್ತು ಆಕಾಶ ಹಾಗೂ ಅವೆರಡರಲ್ಲಿ ಅಸಂಖ್ಯಾತ ಗೋಚರ ಮತ್ತು 
ಅಗೋಚರವಾದ ಸೃಷ್ಟಿಗಳನ್ನು ಈ ಪ್ರಪಂಚವು ಹೊಂದಿದೆ. ಈ ಪ್ರಪಂಚವನ್ನು ಅಲ್ಲಾಹನೇ 
ಸೃಷ್ಟಿಸಿ ಪರಿಪಾಲಿಸುತ್ತಿದ್ದಾನೆ. 

ಆರಂಭದಲ್ಲಿ ಆಕಾಶ ಮತ್ತು ಭೂಮಿಯು ನಾವಿಂದು ಕಾಣುತ್ತಿರುವ ರೂಪದಲ್ಲಿರಲಿಲ್ಲ 
ಅವು ಬೆಸೆದುಕೊಂಡಿದ್ದುವು. ಅನಂತರ ಅಲ್ಲಾಹನೇ ಅವುಗಳನ್ನು ಬೇರ್ಪಡಿಸಿದನು. 

ಎಲ್ಲ ಜೀವಿಗಳನ್ನೂ ಅಲ್ಲಾಹನು ಒಂದು ರೀತಿಯ ಜಲದಿಂದ ಸೃಷ್ಟಿಸಿದ್ದಾನೆ. ಅಲ್ಲಾಹ್‌ 
ಮತ್ತು ಆತನ ಸಾಮರ್ಥ್ಯ ಮತ್ತು ಗುಣಗಳನ್ನು ನೀವು ಈ ಹಿಂದೆ ಕಲಿತಿದ್ದೀರಷ್ಟೆ 


ಮಾನವ 
ಭೂಮಿಯನ್ನು ಸೃಷ್ಟಿಸಿದ ಕೆಲಕಾಲದ ಬಳಿಕ ಅಲ್ಲಾಹನು ಮಾನವನನ್ನು ಸೃಷ್ಟಿಸಿದನು. 
ಭೂಮಿಯಲ್ಲಿರುವ ಜೀವಜಾಲಗಳಲ್ಲಿ ಮಾನವನು ಉತ್ಕೃಷ್ಟನಾಗಿದ್ದಾನೆ. 
ಗುಣನಡತೆ ಮತ್ತು ವಿಚಾರಶಕ್ತಿಯು ಮಾನವನನ್ನು ಇತರ ಜೀವಿಗಳಿಗಿಂತ 
ಶ್ರೇಷ್ಠಗೊಳಿಸಿದೆ. ಆತ ಒಳಿತು-ಕೆಡುಕುಗಳನ್ನು ವಿವೇಚಿಸಿ ತಿಳಿದು, ತನಗೆ ಬೇಕಾದುದನ್ನು 
ಅಂಗೀಕರಿಸಬಲ್ಲನು. ಈ ಗುಣ ವೈಶಿಷ್ಟ್ಯವು ಮಾನವನನ್ನು ಸುಸಂಸ್ಕೃತಗೊಳಿಸುತ್ತದೆ. 
ನಮಗೆ ಗೋಚರಿಸದ ಕೆಲವು ಸೃಷ್ಟಿಗಳಿವೆ. ಅವುಗಳಲ್ಲಿ ಮಲಕ್‌(ದೇವಚರ) ಮತ್ತು 
ಜಿನ್ನ್‌ಯಕ್ಷಗಳೂ ಸೇರಿವೆ. 
ಮಾನವನ ಹುಟ್ಟು 
ಮಣ್ಣೇ ಮಾನವನ ವಂಶವಾಗಿದೆ. ಅದರಿಂದ ಆತನ ಸೃಷ್ಟಿಯಾಯಿತು. ಮಾನವನು 
ಭೂಮಿಯಲ್ಲಿ ಜೀವಿಸಲಾರಂಭಿಸಿ ಎಷ್ಟುಕಾಲವಾಯಿತೆಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ 


6 I ಪ್ರವಾದಿ ಚರಿತ್ರೆ ಭಾಗ-3 
EEE ಸವ ಸ ಸುಖ ಜಾ 


` ಮಾನವನು ಭೂಮಿಯಲ್ಲಿ ಅಲ್ಲಾಹನ ಪ್ರತಿನಿಧಿ: ಆತನ ಆಜ್ಞಾನುಸಾರಿಯಾಗಿ ವರ್ತಿಸುವುದೇ. 

ಮಾನವನ ಕರ್ತವ್ಯ. ಮಾನವನನ್ನು ಸೃಷ್ಟಿಸಿದಾಗಲೇ ಅಲ್ಲಾಹನು ಈ ವಿಷಯವನ್ನು 
ದೇವಚರರಿಗೆ ತಿಳಿಸಿದ್ದಾನೆ. 

ಮಾನವನು ಪಾಪ ಮತ್ತು ಹಿಂಸೆಯ ಮನೋಭಾವವನ್ನು ಹೊಂದಿದ್ದಾನೆ. ಅದರ 
ಜತೆಗೆ ಆತನಲ್ಲಿ ಅನೇಕ ಉತ್ತಮ ಗುಣಗಳೂ ಇವೆ. ಮಾನವನನ್ನು ಸೃಷ್ಟಿಸುವ ನಿರ್ಧಾರ 
ಕೈಗೊಂಡಾಗ ದೇವಚರರು ಅಲ್ಲಾಹನೊಡನೆ ಆ ಸಂದೇಹ ವ್ಯಕ್ತಪಡಿಸಿದ್ದರು. ಆದರೆ, 
ಅಲ್ಲಾಹನು ಒಂದು ಪರೀಕ್ಷೆಯ ಮೂಲಕ ಮಾನವನ ಯೋಗ್ಯತೆಯನ್ನು ಅವರಿಗೆ 
ಮನಗಾಣಿಸಿದನು. ಅದರಿಂದ ಮಾನವ ಬುದ್ಧಿ ಸಾಮರ್ಥ್ಯ ಬಹಿರಂಗವಾಯಿತು. 

ಅನಂತರ ಮಾನವನ ಶ್ರೇಷ್ಠತೆಯ ಅಂಗೀಕಾರಕ್ಕಾಗಿ ಆತನಿಗೆ ಸುಜೂದ್‌(ಸಾಷ್ಟಾಂಗ) 
ಮಾಡುವಂತೆ ಅಲ್ಲಾಹನು ದೇವಚರರಿಗೆ ಆದೇಶಿಸಿದನು. ಆದರೆ ಆ ಕೂಟದಲ್ಲಿದ್ದ 'ಇಬ್ಬೀಸ್‌' 
ಮಾತ್ರ ಒಪ್ಪಲಿಲ್ಲ ಆಜ್ಞೆಯನ್ನು ಧಿಕ್ಕರಿಸಿದ ಇಬ್ಬೀಸ್‌ನನ್ನು ಅಲ್ಲಾಹನು ಶಪಿಸಿ ಹೊರಹಾಕಿದನು. 

'ಇಬ್ಬೀಸ್‌' ಜಿನ್ನ್‌ ವರ್ಗಕ್ಕೆ ಸೇರಿದ್ದಾನೆ. ಜಿನ್ನ್‌ಗಳನ್ನು ಅಗ್ನಿಯಿಂದ ಸೃಷ್ಟಿಸಲಾಗಿದೆ. 
ದೇವಚರರನ್ನು ಪ್ರಕಾಶದಿಂದ ಸೃಷ್ಟಿಸಲಾಗಿದೆ. ` 

ದೇವಚರರು ಅಲ್ಲಾಹನ ಆಜ್ಞೆಯನ್ನು ಅಕ್ಷರಶಃ ಪಾಲಿಸುತ್ತಾರೆ. ಆತನ ಯಾವ 
ಆಜ್ಞೆಯನ್ನೂ ಧಿಕ್ಕರಿಸುವುದಿಲ್ಲ ಅವರ ಸಂಖ್ಯೆಯು ಅಲ್ಲಾಹನಿಗೆ ಮಾತ್ರ ತಿಳಿದಿದೆ. 

ಆದಿ ಮಾನವನ ಹೆಸರು ಆದಮ್‌ ಎಂದಾಗಿತ್ತು. ಅಲ್ಲಾಪನು ಆದಮ್‌ರಿಗೆ(ಅ) 
ಜೋಡಿಯಾಗಿ ಓರ್ವ ಹೆಣ್ಣನ್ನು ಸೃಷ್ಟಿಸಿದನು. ಅವರ ಹೆಸರು ಹವ್ವಾ ಇಬ್ಬರನ್ನೂ ಅಲ್ಲಾಹನು 
ಸ್ವರದಲ್ಲಿ ವಾಸಗೊಳಿಸಿದನು. 
ಒಂದು ಪರೀಕ್ಷೆ 

ಅಲ್ಲಾಹನು ಆದಮ್‌ ಮತ್ತು ಹವ್ಗಾರನ್ನು ಒಂದು ಪರೀಕ್ಷಾರ್ಥ ತಾತ್ಕಾಲಿಕವಾಗಿ 
ಸ್ಫರ್ಗದಲ್ಲಿ ಉಳಿಸಲು ನಿರ್ಧರಿಸಿದನು. ಪರೀಕ್ಷೆಯಲ್ಲಿ ಸೋತರೆ ಇಬ್ಬರೂ ಹೊರಹೋಗ 
ಬೇಕಾಗುವುದು. 

ಒಂದು ನಿರ್ದಿಷ್ಟ ಮರವನ್ನು ತೋರಿಸಿ ಅದರ ಸನಿಹ ಹೋಗಬಾರದೆಂದು ಅಲ್ಲಾಹನು 
ಆದಮ್‌-ಹವ್ಹಾರಿಗೆ ನಿಷೇಧ ಹೇರಿದನು. 

ಇಬ್ಬೀಸ್‌, ಮಾನವನನ್ನು ದಾರಿತಪ್ಪಿಸುವ ಅವಕಾಶವನ್ನು ನಿರೀಕ್ಷಿಸುತ್ತಿದ್ದನು. ಆದಮ್‌ 
ಮತ್ತು ಹವ್ಹಾ ಸ್ವಚ್ಛಂದವಾಗಿ ಸ್ಪರ್ಗದಲ್ಲಿ ಬಾಳುವುದನ್ನು ಆತನಿಗೆ ಸಹಿಸಲಾಗಲಿಲ್ಲ, ಮಾನವನ 
ಕಡುವೈರಿಯಾಗಿದ್ದ ಇಬ್ಲೀಸನು, ಉಪಾಯದಿಂದ ಆದಮ್‌ ಮತ್ತು ಹವ್ವಾರ ಬಳಿಗೆ ಹೋದನು. 
ಅಲ್ಲಾಹನು ನಿಷೇಧಿಸಿದ್ದ ಮರವನ್ನು ತೋರಿಸಿ ಹೀಗೆಂದನು: "ಅದೋ, ಆ ಮರದ ಹಣ್ಣನ್ನು 


ಪ್ರವಾದಿ ಅದಮ್‌(ಅ) 7 


ಕಿತ್ತು ತಿನ್ನಿರಿ ಹಾಗಾದರೆ ನೀವು ಶಾಶ್ವತವಾಗಿ ಸ್ವರ್ಗದಲ್ಲಿ ಬಾಳಬಹುದು. ಶಾಶ್ವತ ಅಧಿಕಾರ 
ನಿಮಗೆ ಪ್ರಾಪ್ತವಾಗುವುದು." ತ 

ಇಬ್ಲೀಸ್‌ ತಮ್ಮನ್ನು ವಂಚಿಸುತ್ತಾನೆಂದು ಆದಮ್‌ ಮತ್ತು ಹವ್ವಾರಿಗೆ ತಿಳಿಯಲಿಲ್ಲ 
ಅವರು ಆತನ ಸಂಚಿಗೆ ಸಿಲುಕಿದರು. 

ನಿಷೇಧಿತ ಮರದ ಹಣ್ಣನ್ನು ಕಿತ್ತು ತಿಂದುದು, ಅಲ್ಲಾಹನನ್ನು ಧಿಕ್ಕರಿಸಿದಂತಾಯಿತು. 
"ಸ್ವರ್ಗದಿಂದ ಹೊರಟು ಹೋಗಿರಿ" ಎಂದು ಅಲ್ಲಾಹನು ಆಜ್ಞಾಪಿಸಿದನು. ಅನಂತರ 
ಮಾನವನು ಭೂಮಿಯಲ್ಲಿ ವಾಸಿಸಲಾರಂಭಿಸಿದನು. 

ಅದಮ್‌ ಮತ್ತು ಹವ್ಹಾರು ತಮ್ಮ ತಪ್ಪಿಗಾಗಿ ದುಃಖಿಸಿದರು. ಪಶ್ಚಾತ್ತಾಪಪಟ್ಟರು. 
"ಪ್ರಭೂ! ನಾವೇ ಸ್ವಯಂ ಅನ್ಯಾಯವೆಸಗಿಕೊಂಡಿದ್ದೇವೆ. ನೀನು ಕ್ಷಮಿಸಿ ದಯೆ ತೋರದಿದ್ದರೆ 
ನಾವು ನಷ್ಟ ಹೊಂದುತ್ತೇವೆ.” 

ಅಲ್ಲಾಹನು ಅವರೀರ್ವರ ಪಶ್ಚಾತ್ತಾಪವನ್ನು ಸ್ವೀಕರಿಸಿದನು. 

ಆದಮ್‌, ಮೊದಲ ಮಾನವರು. ಮೊದಲ ಪ್ರವಾದಿಯೂ ಅವರೇ. 


ಮಾರ್ಗದರ್ಶಕ 

ಆದಮ್‌ ಮತ್ತು ಹವ್ಹಾರು ಭೂಮಿಗೆ ಬರುವಾಗ ಅಲ್ಲಾಹನು ಒಂದು ವಿಶೇಷ 
ಸೂಚನೆಯನ್ನು ನೀಡಿದ್ದನು. 

“ಭೂಮಿಯಲ್ಲಿ ನಿಮಗೆ ಮಾರ್ಗದರ್ಶನದ ಅಗತ್ಯ ಬರುವುದು. ನಾನು ನಿಮಗೆ 
ಮಾರ್ಗದರ್ಶನ ನೀಡುತ್ತಿರುತ್ತೇನೆ. ಅದನ್ನು ಪಾಲಿಸಿದವರಿಗೆ ಮಾತ್ರ ಜೀವನದಲ್ಲಿ ವಿಜಯ 
ಮತ್ತು ಪರಲೋಕ ಮೋಕ್ಷ ದೊರೆಯುವುದು. ಅದನ್ನು ಪಾಲಿಸದವರು ಸೋಲುವರು 
ನರಕವಾಸಿಗಳಾಗುವರು." 


ಆದಮ್‌ ಸಂತತಿಗಳು 

ಇಬ್ಬರೂ ಅಲ್ಲಾಹನ ಆದೇಶಗಳನ್ನು ಪಾಲಿಸುತ್ತಾ, ಭೂಮಿಯಲ್ಲಿ" ಜೀವಿಸಿದರು. 
ಮುಸ್ಲಿಮ್‌ ಎಂದರೆ ಅಲ್ಲಾಹನು ಆಜ್ಞಾಫಾಲಕನೆಂದರ್ಥ. ಆದಮ್‌ ಮತ್ತು ಹವ್ವಾರು 
ಅಲ್ಲಾಹನ ಆಜ್ಞಾಫಾಲಕರಾಗಿದ್ದುದರಿಂದ ಅವರು ಮುಸ್ಲಿಮ್‌ ಆಗಿದ್ದರೆಂಬುದನ್ನು ಪ್ರತ್ಯೇಕ 
ಹೇಳಬೇಕಾಗಿಲ್ಲ 

ಆದಮ್‌ ಮತ್ತು ಹವ್ಹಾರಿಗೆ ಅನೇಕ ಮಕ್ಕಳು ಜನಿಸಿದರು. ಅವರಲ್ಲಿ ಒಂದು 
ವಿಭಾಗವು ತಂದೆಯಾಗಿದ್ದ ಪ್ರವಾದಿ ಆದಮ್‌ರ(ಅ) ಮೂಲಕ ಅಲ್ಲಾಹನು ನೀಡಿದ್ದ 
ಆದೇಶವನ್ನು ಪಾಲಿಸಿದರು. ಅವರು ಮುಸ್ಲಿಮರಾದರು. ಉಳಿದವರು ಸತ್ಯನಿಷೇಧಿಗಳಾದರು. 


8 ಪ್ರವಾದಿ ಚರಿತ್ರೆ ಭಾಗ-3 


i 


ಮಾನವರ ಸಂಖ್ಯೆ ವೃದ್ಧಿಯಾಯಿತು. ಮಕ್ಕಳು, ಮರಿಮಕ್ಕಳು ಹುಟ್ಟಿದರು. ಅವರು 
ವಿವಿಧೆಡೆಗಳಿಗೆ ಹೋಗಿ ವಾಸ ಹೂಡಿದರು. ಜನರು ಮಾತ್ರವಲ್ಲ ಊರುಗಳೂ ಹೆಚ್ಚಿದುವು. 

ಕಾಲಾನಂತರ ತಂದೆ ಆದಮ್‌(ಅ) ನಿಧನರಾದರು." ಅವರ ಸಂತತಿಯು ಅವರು 
ಕಲಿಸಿದ ದೇವಹಾದಿಯಿಂದ ಕ್ರಮೇಣ ದೂರ ಸರಿಯಲಾರಂಭಿಸಿತು. ಮನಃಪೂರ್ವಕವಾಗಿ 
ಅಪರಾಧವೆಸಗುವಂತಹ ದುಷ್ಠರೂ ಸಮುದಾಯದಲ್ಲಿ ಬೆಳೆದು ಬಂದರು. ಅವರು ಎಂತಹ 
ಅಕ್ರಮಗಳಿಗೂ ಹೇಸುತ್ತಿರಲಿಲ್ಲ ಒಂದು ಉದಾಹರಣೆಯನ್ನು ನೋಡಿರಿ: 

ಆದಮ್‌ರ ಈರ್ವರು ಪುತ್ರರ ಮಧ್ಯೆ ಯಾವುದೋ ವಿಷಯದಲ್ಲಿಕಲಹವುಂಟಾಯಿತು. 
ಅಂದು ವಿವಾದ ಬಗೆಹರಿಸಲು ಬಲಿ ನೀಡುವ ವಿಧಾನವನ್ನು ಅನುಸರಿಸಲಾಗುತ್ತಿತ್ತು. 
ಸತ್ಯವಂತನ ಬಲಿಯನ್ನು ಅಲ್ಲಾಹನು ಸ್ವೀಕರಿಸುತ್ತಾನೆ. ಆಗ ಇನ್ನೊಬ್ಬನು ಸುಳ್ಳುಗಾರನೆಂಬುದು 
ಖಚಿತವಾಗುತ್ತಿತ್ತು. 

ಇಬ್ಬರೂ ಬಲಿ ಅರ್ಪಿಸಿದರು. ಸತ್ಯವಂತನ ಬಲಿಯನ್ನು ಅಲ್ಲಾಹನು ಸ್ಟೀಕರಿಸಿದನು. 
ಆದರೆ ಸುಳ್ಳುಗಾರನು ಒಪ್ಪಲಿಲ್ಲ, ಆತನ ದ್ವೇಷ ಹೆಚ್ಚಿತು. ಆತನು ಅಸೂಯೆಯಿಂದ 
ಸತ್ಯವಂತ ಸಹೋದರನನ್ನು ಕೊಂದು ಹಾಕಿದನು. ಅದು ಮಾನವೇಶಿಹಾಸದಲ್ಲಿ ನಡೆದ 
ಪ್ರಥಮ ಕೊಲೆಯಾಗಿತ್ತು. 


ಅಭ್ಯಾಸ 
ಪ್ರಪಂಚ ಎಂದರೇನು? 
ಭೂಮಿಯಲ್ಲಿ ಮಾನವನ ಸ್ಥಾನವೇನು? 
ದೇವಚರರು ಮತ್ತು ಜಿನ್ನ್‌ಗಳ ಕುರಿತು ನಿಮಗೇನು ತಿಳಿದಿದೆ? 
ಮಾನವನನ್ನು ಯಾಕೆ ಸೃಷ್ಟಿಸಲಾಗಿದೆ? 
ಮಾನವನು ಅಲ್ಲಾಹನ ಪ್ರತಿನಿಧಿಯಾಗುವುದು ಹೇಗೆ? 
ಆದಮ್‌ ಮತ್ತು ಹವ್ವಾ ಏನೆಂದು ಪ್ರಾರ್ಥಿಸಿದ್ದರು? 
ಪ್ರಥಮ ಪ್ರವಾದಿ ಯಾರು? 
ಪ್ರಥಮ ಕೊಲೆಯ ಕಾರಣವೇನು? 
ಈ ಪಾಠದಿಂದ ನೀವು ಕಲಿತ ನೀತಿಯನ್ನು ವಿವರಿಸಿರಿ. 


ಇಲ 0 3 ಲ. ಲ ಜು WN ಂ (ಟ್‌ 


ಎ. 
ಪ್ರವಾದಿ ನೂಹ್‌(ಅ) 


ಹ. ಆದಮ್‌(ಅ) ನಿಧನರಾದರು. ಮಕ್ಕಳಿಗೆ ಮಕ್ಕಳಾದುವು. ಹೀಳಿಗೆಗಳು ಹೆಚ್ಚಿದುವು. 
ದೇಶ ಬದಲಾಯಿತು. ಭಾಷೆ ಬದಲಾಯಿತು. ಜೀವನ ವಿಧಾನ ಬದಲಾಯಿತು. ಅನೇಕ 
ಹೊಸ ರೀತಿ-ರಿವಾಜುಗಳು ರೂಢಿಯಾದುವು. 

ಹಲವಾರು ಸುಧಾರಣೆಗಳಾದುವು. ಒಂದೇ ಕುಟುಂಬವಾಗಿ ಒಂದೆಡೆ ವಾಸಿಸುವ 
ಕ್ರಮ ಬದಲಾಯಿತು. ಅವರು ನಾನಾ ಕಡೆಗಳಲ್ಲಿ ವಾಸಿಸಲಾರಂಭಿಸಿದರು. ಆಚಾರ ಕ್ರಮ 
ಗಳಂತೆಯೇ ಧರ್ಮ ವಿಶ್ವಾಸವೂ ಬದಲಾಯಿತು. ಕ್ರಮೇಣ ಅವರು ಇಸ್ಲಾಮಿನಿಂದಲೇ 
ದೂರ ಸರಿದರು. ಒಂದೇ ತಂದೆ ತಾಯಿಗಳ ಸಂತಾನವಂಬ ಸತ್ಯವನ್ನು ಮರತರು. ಜಾತಿ- 
ಗೋತ್ರಗಳಾಗಿ ಬೇರ್ಪಟ್ಟರು, ಉಚ್ಚ ನೀಚೆ ಎಂಬ ಕಲ್ಪನೆ ಬೆಳೆಯಿತು. ವಿವಿಧ ವರ್ಗಗಳು 
ಪರಸ್ಪರರನ್ನು ದಮನಿಸಿ ಅಧಿಕಾರ ನಡೆಸಕೊಡಗಿದುವು. ಅಲ್ಲಾಹನ ಆದೇಶಗಳನ್ನು ತೊರೆದರು. 
ಅದರ ಬದಲಿಗೆ ದುಷ್ಟ ಅಧಿಕಾರಮೋಹಿ ಮುಖಂಡರ ಆದೇಶಗಳು ಕಾನೂನಾಯಿತು. 
ಜನರು ಅವರ ಅನುಯಾಯಿಗಳಾದರು. ವಿಗ್ರಹಪೂಜೆಯು ಅವರ ಮೂಲ ತತ್ನವಾಯಿತು. 

ಆ ಜನತೆಯಲ್ಲಿ ವಿಗ್ರಹಪೂಜೆ ಹೇಗೆ ಹುಟ್ಟಿಕೊಂಡಿತು? 

ಪ್ರಾರಂಭದಲ್ಲಿ ಅವರು, ಪ್ರವಾದಿಗಳ ಆದೇಶಾನುಸಾರ ಬಾಳುತ್ತಿದ್ದ ದೇವಭಕ್ತ ಮಹಾ 
ಪುರುಷರು ನಿಧನರಾದರೆ, ಸ್ಮಾರಕವಾಗಿ ಅವರ ವಿಗ್ರಹಗಳನ್ನು ತಯಾರಿಸುತ್ತಿದ್ದರು. ಕ್ರಮೇಣ 
ಆ ಸ್ಮಾರಕಗಳಲ್ಲಿ ದೇವಾಂಶವಿದೆಯೆಂದು ಹೇಳತೊಡಗಿದರು. ಅವುಗಳ ಮುಂದೆ ನಿಂತು 
ತಮ್ಮ ಸಂಕಷ್ಟಗಳನ್ನು ತೋಡಿಕೊಂಡರು. ಪ್ರಾರ್ಥನೆ ಮತ್ತು ಹರಕೆ ಕಾಣಿಕೆಗಳನ್ನು ಸಲ್ಲಿಸಿದರು. 
ಸೈವೇದ್ಯಗಳನ್ನು ಅರ್ಪಿಸಿದರು. ಹೀಗೆ ನಾಡಿನಾದ್ಯಂತ ವಿಗ್ರಹ ಪೂಜೆ ವ್ಯಾಪಿಸಿತು. 

ಅವರ ಐದು ಪ್ರಮುಖ ವಿಗ್ರಹಗಳ ಹೆಸರು ಕುರ್‌ಅನಿನಲ್ಲಿದೆ. ವದ್ವ್‌ ಸುವಾಆ್‌, 
ಯಊಹಖ್‌, ಯಗೂಸ್‌ ಮತ್ತು ನಸ್ರ್‌. ಈ ಐವರೂ ಪ್ರವಾದಿ ನೂಹ್‌ರಿಗಿಂತ(ಲ), 
ಮೊದಲು ಬಾಳಿದ್ದ ಸತ್ಸುರುಷರಾಗಿದ್ದರು. 


10 ಪ್ರವಾದಿ ಚರಿತ್ರೆ ಭಾಗ-3 


ಅವರು ವಿಗ್ರಹಪೂಜೆ ನಡೆಸುತ್ತಲಿದ್ದರೂ ಅಲ್ಲಾಹನನ್ನು ನಿರಾಕರಿಸುತ್ತಿರಲಿಲ್ಲ. ಆದರೆ 
ಅಲ್ಲಾಹನ ಜತೆ ಇತರರಿಗೂ ದೇವಶ್ವವಿದೆಯೆಂದು ಭಾವಿಸುತ್ತಿದ್ದರು. ಉಚ್ಚ-ನೀಚತೆಯು 
ವಿಗ್ರಹಾರಾಧನೆಯಿಂದಲೇ ಹುಟ್ಟಿಕೊಂಡಿತ್ತು. ಅದಲ್ಲದೇ ಅಕ್ರಮ ಆನ್ಕಾಯವೂ ಆ ಜನತೆ 
ಯಲ್ಲಿ ಹೆಚ್ಚಿತು. ಮಾನವೀಯತೆ ಸಂಪೂರ್ಣ ಅಳಿಯಿತು. ವಿಗ್ರಹಾರಾಧನೆ ವರ್ಧಿಸಿತು. 
ಈ ಹಿನ್ನೆಲೆಯಲ್ಲಿ ಮಾನವರ ಸನ್ನಾರ್ಗ ದರ್ಶನಕ್ಕಾಗಿ ಓರ್ವ ಪ್ರವಾದಿಯ ಆಗಮನ 
ಅಭವ ರ್ಯವಾಜತು: ಅಲ್ಲಾಹನು, ಓರ್ವ ಪ್ರವಾದಿಯನ್ನು- ನೂಹ್‌ರನ್ನು(ಅ) 
ನೇಮಿಸಿದನು. 
ಮಧ್ಯ ಏಶ್ಯಾದ ಅರ್ಮೇನಿಯಾದಲ್ಲಿ ಪ್ರವಾದಿ ನೂಹ್‌ರ(ಅ) ಜನತೆ ವಾಸವಾಗಿತ್ತು. 
' ಪ್ರವಾದಿ cd ಜನರನ್ನು ಅಲ್ಲಾಹನತ್ತ ಆಮಂತ್ರಿಸಿದರು. ಅವರ ಬೋಧನೆ 
ಗಳನ್ನು ಹೀಗೆ ಸಂಕ್ಷೇಪಿಸಬಹುದು: , ' 
"ಜನರೇ, ಅಲ್ಲಾಹನಿಗೆ ಶರಣಾಗಿ" ಬಾಳಿರಿ. ಒಂದು ಭಯಾನಕ ದಿನ ಬರಲಿದೆ. 
ಅಂದು ಅಲ್ಲಾಹನು ನಿಮ್ಮನ್ನು ದಂಡಿಸಬಹುದೆಂದು ನನಗೆ ಭಯವಾಗುತ್ತಿದೆ.” 
ಪ್ರವಾದಿ ನೂಹ್‌ರ(ಅ) ಮಾತುಗಳನ್ನು ಜನರು ಲೆಕ್ಕಿಸಲಿಲ್ಲ. ಅವರು ಹೀಗೆ 
ಉತ್ತರಿಸಿದರು: ನೀನು ನಮ್ಮಂತೆಯೇ ಕೇವಲ ಓರ್ವ ಮನುಷ್ಯ. ನೀನು ಸುಳ್ಳುಗಾರ ಮತ್ತು 
ದಾರಿ ತಪ್ಪಿಸುವವನೆಂದು ನಮಗೆ ಭಾಸವಾಗುತ್ತಿದೆ. ಕೇವಲ ಕೆಳವರ್ಗದ ಕೆಲವರು ಮಾತ್ರ 
ನಿನ್ನ ಅನುಯಾಯಿಗಳಾಗಿರುವುದು ಕಂಡು ಬರುತ್ತಿದೆ. ನಿನ್ನಲ್ಲಿ ಹೆಚ್ಚಿನ ಯೋಗ್ಯತೆಯೇನೂ 
ನಮಗೆ ಕಾಣಿಸುವುದಿಲ್ಲ 
"ಕೇವಲ ಅಲ್ಲಾಹನಿಗೆ ಮಾತ್ರ ಶರಣಾಗಿರಿ. ಆತನ ಆಜ್ಞೆಯನ್ನು ಪಾಲಿಸಿರಿ. ಆತನ 
ಪ್ರವಾದಿಯನ್ನು ಅನುಸರಿಸಿರಿ. ನಾನು ದಾರಿಗೆಟ್ಟವನಲ್ಲ, ಸುಳ್ಳುವಾದಿಯಲ್ಲ, ನಾನು -ನಿಮ್ಮ 
ಹಿತಾಕಾಂಕ್ಟಿಯಾಗಿದ್ದೇನೆ. ನಿಮಗೆ ತಿಳಿಯದ ಅನೇಕ ವಿಷಯಗಳನ್ನು ಅಲ್ಲಾಹನು' ನನಗೆ 
ತಿಳಿಸಿದ್ದಾನೆ." ಪ್ರವಾದಿ ನೂಹ್‌ರು(ಆ) ಅವರಿಗೆ ಪದೇ ಪದೇ ಉಪದೇಶಿಸುತ್ತಿದ್ದರು. 
ಆದರೆ, ಕೆಲವರು ಮಾತ್ರ ಅವರಲ್ಲಿ ವಿಶ್ವಾಸವಿರಿಸಿದರು. ಪತ್ನಿ ಮತ್ತು ಓರ್ವ ಪುತ್ರನೂ 
ಸೇರಿದಂತೆ ಸ್ಥಸಮುದಾಯದ ಬಹುತೇಕ ಜನರು ಅವರ ಬೋಧನಗಳನ್ನು « ತಿರಸ್ಕರಿಸಿ 
ವಿರೋಧಿಸಿದರು. 
ಸತ್ಯನಿಷೇಧಿಗಳಿಗೆ ಅವರು ಕಠಿಣ ಶಿಕ್ಷೆಯ ಎಚ್ಚರಿಕೆ ನೀಡಿದರು. ಆ ` ಧಿಕ್ಕಾರಿ 
ಹ ನೂಹ್‌ರಿಗೆ(ಆ) ಹೀಗೆ ಸವಾಲೊಡ್ಡಿತು. 
"ನಿನ್ನ ಮಾತು ನಿಜವಾಗಿದ್ದರೆ, ಆ ಶಿಕ್ಷೆಯನ್ನು ಈಗಲೇ ತಾ." 
950 ವರ್ಷಗಳ ಕಾಲ ನಿರಂತರ ಸಂದೇಶ ಪ್ರಚಾರ ನಡೆಸಿಯೂ ಆ ಜನತೆಯು 
ನೂಹ್‌ರನ್ನು(ಅ) ಅಂಗೀಕರಿಸಲಿಲ್ಲ, ಎಲ್ಲ ನಿರೀಕ್ಷೆಯೂ ಕಮರಿ ಹೋಯಿತು. ಪ್ರವಾದಿ 
ನೂಹ್‌ರು(ಆ) ಅಲ್ಲಾಹನೊಡನೆ ಹೀಗೇ ನಿವೇದಿಸಿಕೊಂಡರು: 


ಪ್ರವಾದಿ ನೂಹ್‌(ಅ) ` 11 
a cE 
"ಪ್ರಭೂ, ನಾನು ನನ್ನ ಜನತೆಯನ್ನು ದಿನರಾತ್ರೆ ಇಸ್ಲಾಮಿನತ್ತ ಆಹ್ವಾನಿಸಿದೆ.” ಅವರು 


ದೂರವೇ ಸರಿಯುತ್ತಿದ್ದಾರೆ." 

ನಾನು ಹೇಳಿದೆ: "ನೀವು ನಿಮ್ಮ ಪ್ರಭುವಿನೊಡನೆ ಕ್ಷಮೆ ಯಾಚಿಸಿರಿ. ಆತನ 
ಧಾರಾಳವಾಗಿ ಕ್ಷಮಿಸುವವನಾಗಿದ್ದಾನೆ. ಮಾತ್ರವಲ್ಲದೇ, ಆತನು ಹೇರಳ ಮಳೆ ಸುರಿಸುತ್ತಾನೆ. 
ಆತನು ನಿಮಗೆ ಸಂತಾನ, ಸ ಸಂಪತ್ತುಗಳನ್ನು ನೀಡಿ ನೆರವಾಗುವನು. ತೋಟಗಳನ್ನು ನೀಡುವನು. 
ನದಿಗಳನ್ನು ಹರಿಸುವನು." 

"ನಾನು ಅವರನ್ನು ಬಹಿರಂಗವಾಗಿಯೂ ಸಮಯಾ: ಆಮಂತ್ರಿಸಿದೆ. ವೈಯಕ್ತಿಕ 
ವಾಗಿಯೂ ಸಾಮೂಹಿಕವಾಗಿಯೂ ಕರೆದೆ. ಗಟ್ಟಿಯಾಗಿಯೂ ಸೌಮ್ಯವಾಗಿಯೂ ಕರೆದೆ. 
ಅವರು ಕಣ್ಣು-ಕಿವಿ ಮುಚ್ಚಿ ಹಠ ತೋರಿದರು. ಅವರು ತೀವ್ರ ದುರಹಂಕಾರಿಗಳಾದರು:" 

"ಅಲ್ಲಾಹನಿಗೆ ನೀವು ಯಾವ ಗೌರವವನ್ನೂ ನೀಡುವುದಿಲ್ಲವಲ್ಲಾ ನಿಮ್ಮನ್ನು ಆತನೇ 
ಸೃಷ್ಟಿಸಿದ್ದಾನೆ. ಮಾತ್ರವಲ್ಲ ಆಕಾಶವನ್ನೂ ಆತನು ಸೃಷ್ಟಿಸಿದನು. ಅದರಲ್ಲಿ ಚಂದ್ರನನ್ನು 
ಸೃಷ್ಟಿಸಿದನು. ಅದು ಬೆಳಕಾಗಿದೆ. ಸೂರ್ಯನನ್ನು ದೀಪವಾಗಿ ಸೃಷ್ಟಿಸಿದನು. ಆತನು ನಿಮ್ಮನ್ನು 
ಅದ್ಭುತ ರೀತಿಯಲ್ಲಿ ಮಣ್ಣಿನಿಂದ ಸಹಿದಾ. ನೀವು ಮಣ್ಣಿಗೇ ಮರಳಲಿದ್ದೀರಿ. ಪುನಃ 
ಅದರಿಂದಲೇ ಆತನು "ನಿಮ್ಮನ್ನು ಎದ್ದೇಳಿಸುತ್ತಾನೆ." 

"ಈ ಎಲ್ಲಾ ಬೋಧನೆಗಳನ್ನು ಆಲಿಸಿಯೂ ಅವರು ನಿಷೇಧಿಗಳಾಗಿದ್ದಾರೆ. ಆದ್ದರಿಂದ 
ಈ ಜನರನ್ನು ಇನ್ನು ಭೂಮಿಯಲ್ಲಿ ಉಳಿಸಬೇಡ!" 

ಅಲ್ಲಾಹನು ಪ್ರವಾದಿ ನೂಹ್‌ರ(ಆ) ಪ್ರಾರ್ಥನೆಯನ್ನು ಸ್ವೀಕರಿಸಿದನು. ಒಂದು 
ನೌಕೆಯನ್ನು ತಯಾರಿಸುವಂತೆ ಆಜ್ಞಾಸಿಸಿದನು. 

ನೌಕೆ ನಿರ್ಮಿಸುತ್ತಿದ್ದಾಗಲೂ ಆ ಜನತೆಯು ನೂಹ್‌ರನ್ನು(ಅ) ಬಿಡಲಿಲ್ಲ 

"ನೂಹ್‌, ನೀನು ಬಡಗಿಯಾದದ್ದು ಯಾವಾಗ? ನೀರಿಲ್ಲದ ಪ್ರದೇಶದಲ್ಲಿ ನೌಕೆ 
ಯಾಕೆ?" ಎಂದು ಅವರು ಗೇಲಿ ಮಾಡಿದರು. 

ಕೆಲಸ ಮುಗಿಯಿತು. ನೌಕೆ ಸಿದ್ಧವಾಯಿತು. ಭಯಾಂಕರ ಮಳೆ. ಎಲ್ಲೆಡೆಗಳಿಂದ ನೆರೆ 
ಉಕ್ಕಿ ಹರಿಯಿತು. ನೀರಿನ ಮಟ್ಟ ಒಂದೇ ಸವನೆ ಏರಿತು. ನೆರೆಯಿಂದ ಪಾರಾಗಲು ಮರ 
ಅಥವಾ ಗುಡ್ಡ-ಬೆಟ್ಟಗಳೂ ಉಳಿಯಲಿಲ್ಲ. ಎಲ್ಲವೂ ನೀರಿನಲ್ಲಿ ಮುಳುಗಿದುವು. ನಾಡೆಲ್ಲ 
ಸಮುದ್ರವಾಯಿತು. ನೂಹ್‌ರ(ಅ) ನೌಕೆ ಮಾತ್ರ ಏಕೈಕ ಆಶ್ರಯವಾಗಿ ಉಳಿದಿತ್ತು. 

ವಿಶ್ವಾಸಿಗಳೆಲ್ಲರೂ ನೌಕೆ ಏರಿದರು. ಅವರೊಂದಿಗೆ ಜೀವಜಂತುಗಳ ಒಂದೊಂದು 
ಜೋಡಿಯೂ ನೌಕೆಯಲ್ಲಿ ಆಶ್ರಯ ಪಡೆದುವು. ಅಲ್ಲಾಹನ ಆಜ್ಞೆಯಂತೆ ಪ್ರವಾದಿ 
ನೂಹ್‌ರು(ಅ) ವರ್ತಿಸಿದ್ದರು. 


12 ಪ್ರವಾದಿ ಚರಿತ್ರೆ ಭಾಗ-3 


ದೇವಧಿಕ್ಕಾರಿಗಳೆಲ್ಲರೂ ಜಲಪ್ರಳಯದಲ್ಲಿ ಮುಳುಗಿ ಸತ್ತರು. ಪ್ರವಾದಿ ನೂಹ್‌ರ(ಅ) 
ದೇವಧಿಕ್ಕಾರಿ ಪುತ್ರ ಮತ್ತು ಪತ್ನಿಯೂ ಅಳಿದು ಹೋದರು. 

ಕೆಲ ದಿನಗಳ ಬಳಿಕ ಮಳೆ ನಿಂತಿತು. ನೆರೆ ಇಳಿಯಿತು. ಅಲ್ಲಾಹನ ಅನುಚ್ಚೆಯಂತೆ 
ನೂಹ್‌(ಅ) ಮತ್ತು ಸಂಗಡಿಗರು ನೌಕೆಯಿಂದ ಕೆಳಗಿಳಿದರು. ಸತ್ಯವಿಶ್ವಾಸಿಗಳ ಆ ಸಮೂಹವು 
ಜೀವನ ಮುಂದುವರಿಸಿತು. 


ಅಭ್ಯಾಸ 
ಆದಮ್‌ರ(ಅ) ಬಳಿಕೆ ಅಲ್ಲಾಹನು ಪ್ರವಾದಿಗಳನ್ನು ನೇಮಿಸಲು ಕಾರಣವೇನು? 
ನೂಹ್‌ರ(ಅ) ಜನಾಂಗದಲ್ಲಿದ್ದ ಕೆಡುಕುಗಳು ಯಾವುವು? 
ನೂಹ್‌ರ(ಅ) ಜನಾಂಗವು ಆರಾಧಿಸುತ್ತಿದ್ದ ಪ್ರಮುಖ ವಿಗ್ರಹಗಳ ಹೆಸರು ಹೇಳಿರಿ? 
ನೂಹ್‌ರು(ಅ) ಎಷ್ಟು ಕಾಲ ಧರ್ಮ ಪ್ರಜಾರ ನಡೆಸಿದ್ದರು? 
ನೂಹ್‌ರು(ಅ) ಅಲ್ಲಾಹನೊಡನೆ ಏನೆಂದು ದೂರಿಕೊಂಡರು? 
ನೂಹ್‌ರ(ಅ) ಜನಾಂಗವನ್ನು ಅಲ್ಲಾಹ್‌ ಹೇಗೆ ನಾಶಪಡಿಸಿದನು? 
ನೂಹ್‌ರು(ಅ) ಧರ್ಮ ಪ್ರಚಾರ ಮಾಡಿದ ಪ್ರದೇಶ ಯಾವುದು? 


“amv vw ಯ ಟ್ಟ“ 


© 
ಪ್ರವಾದಿ ಹೂದ್‌(ಅ) 


ಪ್ರವಾದಿ ನೂಹ್‌ರ(ಅ) ಕಾಲದ ಜಲಪ್ರಳಯದ ಬಳಿಕ ಆದ್‌ ಸಮುದಾಯವು 
ಬೆಳೆಯಿತು. ಅವರನ್ನು 'ಇರಮ್‌' ಎಂದು ಕರೆಯಲಾಗುತ್ತದೆ. ಬಹಳ ಪ್ರಾಚೀನ ಕಾಲದಲ್ಲಿ 
ದ್ವಂತಹ ಜನತೆ. 

ಅರೇಬಿಯಾದ ಹಿಜಾರು್‌, ಯಮನ್‌ ಮತ್ತು ಯಮಾಮಗಳ ಮಧ್ಯೆ 'ಅರ್ರಬುವುಲ್‌ 
ಖಾಲಿ ಎಂಬ ಹೆಸರಿನ ಮರುಭೂಮಿಯೊಂದಿದೆ. ಆದರ ಆಗ್ನೇಯ ಭಾಗದಲ್ಲಿ 'ಅಹ್‌ಕಾಫ್‌' 
ಎಂಬ ಪ್ರದೇಶವಿದೆ. ಅಲ್ಲಿ ಆದ್‌ ಕುಟುಂಬವು ವಾಸವಾಗಿತ್ತು. 

ಆದ್‌ ಕುಟುಂಬದ ಜನರು ನೀಳಕಾಯದ ಬಲಾಢ್ವರಾಗಿದ್ದರು. ಅವರಲ್ಲಿ ಹೇರಳ 
ಸಂಪತ್ತಿತ್ತು. ಯಮನ್‌ನ ಪಶ್ಚಿಮದಂಡೆಯಿಂದ ಒಮನ್‌ ಮತ್ತು ಹದರ್‌ ಮೌತ್‌ಗಳನ್ನು 
ದಾಟಿ ಇರಾಕ್‌ ತನಕ ಅವರ ಅಧಿಕಾರ ವ್ಯಾಪಿಸಿತ್ತು. 

ಅವರು ಬಡ-ದುರ್ಬಲ ವರ್ಗದ ಜನರ ಮೇಲೆ ಅನ್ಯಾಯವೆಸಗುತ್ತಿದ್ದರು. ಅವರು 
ತಮ್ಮ ಶೌರ್ಯ ಪ್ರದರ್ಶನಕ್ಕಾಗಿ ಗುಡ್ಡದ ಬದಿಗಳಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು 
ನಿರ್ಮಿಸುತ್ತಿದ್ದರು. 

ವಿಗ್ರಹ ಪೂಜಕರಾಗಿದ್ದ ಆ ಸಮುದಾಯವು ಪರಲೋಕವನ್ನು ನಿರಾಕರಿಸುವವರೂ 
ಆಗಿದ್ದರು. ಮರಣದ ಬಳಿಕ ಇನ್ನೊಂದು ಜೀವನವಿದೆಯೆಂದು ಅವರು ನಂಬುತ್ತಿರಲಿಲ್ಲ 
ಆದ್ದರಿಂದಲೇ ಅವರು ದುರಹಂಕಾರಿ ಮತ್ತು ದೇವಧಿಕ್ಕಾರಿಗಳಾಗಿ ಬಾಳಿದರು. ಅಂತಹ 
ಮಂದಿಯೇ ಅವರ ನಾಯಕರಾಗಿದ್ದರು. ಈ ಜಗತ್ತಿನಲ್ಲಿ ನಮ್ಮನ್ನು ಯಾರೂ 
ಮೀರಿಸುವವರಿಲ್ಲವೆಂಬ ದರ್ಪವು ಅವರ ತಲೆಯಲ್ಲಿ ಅಡಗಿತ್ತು. 

ಅಲ್ಲಾಹನು ಆದ್‌ ಸಮುದಾಯವನ್ನು ಇಸ್ಲಾಮಿಗೆ ಆಹ್ವಾನಿಸಲಿಕ್ಕಾಗಿ ಅವರಿಂದಲೇ 
ಓರ್ವ ಪ್ರವಾದಿಯನ್ನು ನೇಮಿಸಿದನು. ಅವರೇ ಪ್ರವಾದಿ ಹೂದ್‌(ಅ). 


14 ಪ್ರವಾದಿ ಚರಿತ್ರೆ ಭಾಗ-3 


"ಕೇವಲ ಅಲ್ಲಾಹನನ್ನು ಆರಾಧಿಸಿರಿ. ನನ್ನನ್ನು ಅನುಸರಿಸಿರಿ"- ಹೂದ್‌(ಈ) ಅವರಿಗೆ 
ಬೋಧಿಸಿದರು: 

"ನೀವು ಇದೇನು ಮಾಡುತ್ತಿರುವಿರಿ. ಕೇವಲ ವಿನೋದಕ್ಕಾಗಿ ಗುಡ್ಡದ ತಪ್ಪಲಲ್ಲಿ ಭವ್ಯ 
ಬಂಗಲೆಗಳನ್ನು ನಿರ್ಮಿಸುತ್ತಿರುವಿರಾ? ನೀವು ಈ ಭೂಮಿಯಲ್ಲಿ ಶಾಶ್ವತವಾಗಿ ಬಾಳುವವರಂತೆ 
ಅರಮನೆಗಳನ್ನು ನಿರ್ಮಿಸುತ್ತಿರುವಿರಲ್ಲಾ ಜನರನ್ನು ನೀವು ಕ್ರೊರವಾಗಿ ಹಿಂಸಿಸುತ್ತಿದ್ದೀರಿ. 
ಅಲ್ಲಾಹನು ಮಾಡಿದ ಅನುಗ್ರಹಗಳನ್ನು ನೀವು ಚೆನ್ನಾಗಿ ತಿಳಿಯಿರಿ. ಆತನು ನಿಮಗೆ 
ದೇಹಬಲವನ್ನು ದಯಪಾಲಿಸಿದ್ದಾನೆ. ಜಾನುವಾರು, ಸಂತಾನ, ನದಿ, ತೋಟ ಇತ್ಯಾದಿ 
ಗಳೆಲ್ಲವನ್ನೂ ಆತನು ನಿಮಗೆ ನೀಡಿದ್ದಾನೆ. ಅತಿ ಭಯಾನಕವಾದ ಶಿಕ್ಷೆ ನಿಮಗೆ ಬರಬಹುದೆಂದು 
ನನಗೆ ಭಯವಾಗುತ್ತಿದೆ" ಎಂದು ಅವರು ಜನರಿಗೆ ಉಪದೇಶಿಸಿದರು. 

ಜನರು ಪ್ರವಾದಿ ಹೂದ್‌ರ(ರ) ಉಪದೇಶಕ್ಕೆ ಕಿವಿಗೊಡಲಿಲ್ಲ ಅವರು ಹೀಗೆ 
ಉತ್ತರಿಸಿದರು. 

"ಓಹೋ, ಪೂರ್ವಜರು ಆರಾಧಿಸುತ್ತಿದ್ದ ದೇವರನ್ನು ಕೈ ಬಿಡಬೇಕೆಂದು ನಮಗೆ 
ತಿಳಿಸಲು ನೀನು ಬಂದಿರುವೆಯಾ? ನೀನು ಎಷ್ಟು ಉಪದೇಶಿಸಿದರೂ ಏನು ಫಲ! ನಾವು 
ಅದನ್ನು ಅಂಗೀಕರಿಸುವುದಿಲ್ಲ ನೋಡೋಣ, ನೀನು ಬೆದರಿಸುವ ಆ ಶಿಕ್ಷೆ ಬರಲಿ" 

ಅವರು ಹೂದ್‌ರನ್ನು(ಆ) ತಿರಸ್ಕರಿಸಿದರು. ಮಾತ್ರವಲ್ಲ ಅವರನ್ನು ಕೊಲ್ಲಲು 
ಹವಣಿಸಿದರು. 

ನೀತಿಗೆಟ್ಟ ಆ ಜನರನ್ನು ದಂಡಿಸಲು ಅಲ್ಲಾಹನು ನಿರ್ಧರಿಸಿದನು. ಏಳು ರಾತ್ರೆ ಮತ್ತು 
ಎಂಟು ಹಗಲು ಎಡೆಬಿಡದೆ ಬೀಸಿದ ಭೀಕರ ಸುಂಟರ ಗಾಳಿಯಿಂದ ಆ ಜನತೆ 
ನಾಶವಾಯಿತು. ಕುರ್‌ಆನ್‌ ಅವರ ಅಂತ್ಯವನ್ನು "ಬುಡ ಕುಸಿದು ಬಿದ್ದ ತಾಳೆಮರದಂತೆ” 
ಎಂದು ಹೇಳಿದೆ. 


ಅಭ್ಯಾಸ 
ಆದ್‌ ಗೋತ್ರ ಎಲ್ಲಿ ವಾಸವಾಗಿತ್ತು? 
ಆದ್‌ ಗೋತ್ರದ ದೇಹ ರಚನೆ ಹೇಗಿತ್ತು? 
ಆದ್‌ ಗೋತ್ರಕ್ಕೆ ಬಂದ ಪ್ರವಾದಿ ಯಾರು? 
ಆದ್‌ ಗೋತ್ರವನ್ನು ಅಲ್ಲಾಹನು ಹೇಗೆ ಶಿಕಿಸಿದನು? 


ಬ UL ಹ ಈ 


೦ 
ಪ್ರವಾದಿ ಸಾಲಿಹ್‌(ಅ) 


ಆದ್‌ ಜನಾಂಗದ ಬಳಿಕ ಸಮೂದ್‌ ವಂಶವು ಬೆಳೆದು ಬಂತು. ಇದು ಆದ್‌ರ 
ಹೊಸ ಪೀಳಿಗೆಯಾಗಿತ್ತು. 

ಅವರೂ ಆರೇಬಿಯಾದ ಉತ್ತರ ಭಾಗದಲ್ಲಿ ವಾಸವಾಗಿದ್ದರು. ಅವರ ದೇಶದ 
ಹೆಸರು ಅಲ್‌ ಹಿಜ್‌ರ್‌, ಆ ಪ್ರದೇಶವು ಮದೀನಾ ಮತ್ತು ತಬೂಕ್‌ಗಳ ಮಧ್ಯೆಯಿದೆ. 
ಇಂದು ಕೊಡಾ ಅದೇ ಹೆಸರಿನಿಂದ ಕರೆಯಲ್ಪಡುತ್ತಿದೆ. ಅವರು ನಾಗರಿಕವಾಗಿ ಬಹಳ 
ಮುಂದುವರಿದಿದ್ದರು. ಭವ್ಯ ಕಟ್ಟಡಗಳನ್ನು ನಿರ್ಮಿಸುವುದು ಅವರ ಹವ್ಯಾಸವಾಗಿತ್ತು. 
ಸಮತಟ್ಟಾದ ಪ್ರದೇಶಗಳಲ್ಲಿ ಮಾತ್ರವಲ್ಲ ಬಂಡೆಗಳನ್ನು ಕಡಿದು, ಗುಡ್ಡಗಳನ್ನು ಕೊರೆದು 
ಅವರು ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದರು. 

ಆ ಸಮೂಹದಲ್ಲಿ ನಾನಾ ರೀತಿಯ ಅಕ್ರಮ, ಅನ್ಯಾಯ ತುಂಬಿಕೊಂಡಿದ್ದುವು. 
ಜನರನ್ನು ಹಲವು ವರ್ಗಗಳಾಗಿ ವಿಂಗಡಿಸಿ, ದುರ್ಬಲರಿಗೆ ಅನ್ಯಾಯ ಮಾಡುತ್ತಿದ್ದರು. 

ಸಮೂದ್‌ ಕುಟುಂಬವನ್ನು ಇಸ್ಲಾಮ್‌ಗೆ ಆಹ್ವಾನಿಸಲಿಕ್ಕಾಗಿ ಅಲ್ಲಾಹನು ಅವರಿಂದಲೇ 
ಓರ್ವ ಪ್ರವಾದಿಯನ್ನು ನೇಮಿಸಿದನು. ಅವರ ಹೆಸರು ಸಾಲಿಹ್‌. 

ಪ್ರವಾದಿ ಸಾಲಿಹ್‌(ಅ) ಜನರೊಡನೆ ಹೀಗೆ ಹೇಳಿದರು: 

"ಜನರೇ, ನೀವು ಅಲ್ಲಾಹನಿಗೆ ಶರಣಾಗಿ ಬಾಳಿರಿ. ಆತನ ವಿಸಾ ನಿಮಗೆ ಅನ್ಯ 
ದೇವನಿಲ್ಲ ನಾನು ಅಲ್ಲಾಹನ ಪ್ರವಾದಿ. ನನ್ನನ್ನು ಅನುಸರಿಸಿರಿ. ನಿಮಗೆ ಸ್ಪಷ್ಟ ಆದೇಶವನ್ನು 
ನೀಡಲಾಗಿದೆ. ಇಲ್ಲಿ ಈ ತೋಟ ಮತ್ತು ಫಸಲು ತುಂಬಿದ ಬಯಲುಗಳಲ್ಲಿ ನಿಶ್ಚಿಂತರಾಗಿ 
ನೀವು ಸದಾ ಬಾಳಬಹುದೆಂದು ಭಾವಿಸಬೇಡಿರಿ. ಬೆಟ್ಟಗಳನ್ನು ಕೊರೆದು ನೀವು 
ಆಡಂಬರಮಯ ಮನೆಗಳನ್ನು ಕಟ್ಟುಶ್ಟಿದ್ದೀರಿ। ದೇವ ಧಿಕ್ಕಾರಿಗಳಿಗೆ ತಲೆಬಾಗಬೇಡಿರಿ. 
ಅವರು ಗಲಭೆಕೋರರು ಮತ್ತು ಒಳಿತಿನ ಆಸಕ್ತಿಯಿಲ್ಲದವರಾಗಿದ್ದಾರೆ. ಇದಕ್ಕಾಗಿ ನೀವು 
ನನಗೆ ಏನೂ ಪ್ರತಿಫಲ ನೀಡಬೇಕಾಗಿಲ್ಲ, ನನಗೆ ಪ್ರತಿಫಲವನ್ನು ಅಲ್ಲಾಹನೇ ಕೊಡುತ್ತಾನೆ." 


16 ಪ್ರವಾದಿ ಚರಿತ್ರೆ ಭಾಗ-3 


ಸಾಲಿಹ್‌ರ(ಅ) ಒಂಟೆ 

ಸಮೂದ್‌ ಗೋತ್ರವು ಸಾಲಿಹ್‌ರನ್ನುಅ) ಅಂಗೀಕರಿಸಲಿಲ್ಲ ಮಾತ್ರವಲ್ಲ ಅವರು 
ಸಾಲಿಹ್‌ರಿಂದ ಪ್ರವಾದಿ ಎಂಬ ಬಗ್ಗೆ ದೃಷ್ಟಾಂತ ಕೇಳಿದರು. ಅವರು ಕೇಳಿದ ದೃಷ್ಟಾಂತ 
ಯಾವುದು? 

ಒಂದು ವಿಶಿಷ್ಟವಾದ ಹೆಣ್ಣು ಒಂಟೆ. ಅವರು ಕೇಳಿದ ದೃಷ್ಟಾಂತವನ್ನು ಅಲ್ಲಾಹನು 
ನೀಡಿದನು. 

ಅಲ್ಲಿಕಿರಾತ ನೀತಿ ತಾಂಡವವಾಡುತ್ತಿತ್ತು. ರಟ್ಟೆ ಬಲವಿದ್ದವರೇ ಮುಂದಾಳುಗಳಾಗಿದ್ದರು. 
ದುರ್ಬಲರನ್ನು ಅಲ್ಲಿ ದಮನಿಸಲಾಗುತ್ತಿತ್ತು. ಅವರಿಗೆ ಮಾತ್ರವಲ್ಲ ಅವರ ಜಾನುವಾರುಗಳಿಗೂ 
ಹುಲ್ಲು ಮತ್ತು ನೀರನ್ನು ಉನ್ನತ ವರ್ಗದವರು ತಡೆಯುತ್ತಿದ್ದರು. ಅಂತಹ ಮರ್ದಕರಿಗೆ 
ಈ ಒಂಟೆಯು ಒಂದು ಎಚ್ಚರಿಕೆಯೂ ಆಗಿತ್ತು. 

ಸಾಲಿಹ್‌(ಅ) ಆವರೊಡನೆ ಹೇಳಿದರು: "ಒಂಟೆಗೆ ಮೇಯುವ ಮುಕ್ತ ಅವಕಾಶ 
ನೀಡಬೇಕು. ನಿಮ್ಮನೀರಿನ ಹೊಂಡದಿಂದ ಒಂದು ದಿನ ಈ ಒಂಟೆಗೆ ಮತ್ತು ಮರುದಿನ ನಿಮಗೆ 
ಎಂಬ ಕ್ರಮದಲ್ಲಿನೀರನ್ನು ಉಪಯೋಗಿಸಬೇಕು." “ಒಂಟೆಯನ್ನು ಪೀಡಿಸಬೇಡಿರಿ. ಅಲ್ಲಾಹನ 
ಭೀಕರ ಶಿಕ್ಷೆ ಬರಬಹುದು" ಎಂದು ಎಚ್ಚರಿಕೆ ನೀಡಿದರು. ಅವರು ಕೇಳಿ ಪಡೆದ ದೃಷ್ಟಾಂತವು 
ಕೊನೆಗೆ ಅವರಿಗೊಂದು ಪರೀಕ್ಷೆಯಾಗಿ ಬಿಟ್ಟಿತು. ಅವರು ಸಾಲಿಹ್‌ರನ್ನುಆ) ನಿರಾಕರಿಸಿದರು. 
ಅವರನ್ನೂ ಸತ್ಯವಿಶ್ವಾಸಿಗಳನ್ನೂ ಕೊಲ್ಲುವ ಕಾರ್ಯಕ್ರಮ ರೂಪಿಸಿದರು. ಒಂಬತ್ತು ಮಂದಿಯ 
ತಂಡವು ಈ ಒಳಸಂಚಿನ ನಾಯಕತ್ವ ವಹಿಸಿತು. ಊರಿನವರು ಅದಕ್ಕೆ ಬೆಂಬಲ ನೀಡಿದರು. 

ಆ ತಂಡದ ಒಬ್ಬ ದುಷ್ಟ ಒಂದು ದಿನ ಒಂಟೆಯನ್ನು ಕೊಂದು ಹಾಕಿದನು. ಪ್ರವಾದಿ 
ಸಾಲಿಹ್‌(ಅ) ಅವರ ಮುಂದಿನ ಗುರಿಯಾಗಿದ್ದರು, 

ಪ್ರವಾದಿ ಮತ್ತು ಸತ್ಯವಿಶ್ವಾಸಿಗಳ ರಕ್ಷಣೆಯ ಹೊಣೆಯನ್ನು ಅಲ್ಲಾಹನು ವಹಿಸಿ 
ಕೊಂಡಿದ್ದಾನೆ. ಹಾಗೆಯೇ ಅಲ್ಲಾಹನು ಸಾಲಿಹ್‌ರಿಗೆ(ಆ) ನೆರವಾದನು. ಒಂದು ಸಿಡಿಲೆರಗಿತು. 
ಆ ದೇವ ಧಿಕ್ಕಾರಿಗಳು ಭಯದಿಂದ ಕುಸಿದು ಬಿದ್ದರು. ಹೀಗೆ ಅವರ ಹೆಸರು ಮಾತ್ರ 
ಉಳಿಯಿತು. ಸಾಲಿಹ್‌(ಅ) ಮತ್ತು ಸತ್ಯವಿಶ್ವಾಸಿಗಳು ಪಾರಾದರು. 


ಅಭ್ಯಾಸ 
ಪ್ರವಾದಿ ಸಾಲಿಹ್‌ರ(ಅ ಸಮುದಾಯದ ಹೆಸರೇನು? 
ಸಮೂದ್‌ ಕುಟುಂಬ ಎಲ್ಲಿ ವಾಸವಾಗಿತ್ತು? 
ಸಮೂದ್‌ ಕುಟುಂಬದ ನಿರ್ಮಾಣ ಕಲೆಗೆ ಉದಾಹರಣೆ ಯಾವುದು? 
ಸಾಲಿಹ್‌ರಿಗೆ(ಅ) ಅಲ್ಲಾಹನು ನೀಡಿದ ದೃಷ್ಟಾಂತವೇನು? 
ಒಂಭತ್ತು ಮಂದಿಯ ತಂಡವು ಕೈಗೊಂಡ ತೀರ್ಮಾನವೇನು? 


ಟಾ ಮು ಉ ಜಿ ಟಾ 


ಕ್ರ 


ಪ್ರವಾದಿ ಇಬ್ರಾಹೀಮ್‌(ಅ) 


ಇರಾಕ್‌ ದೇಶವನ್ನು ಜಾಗತಿಕ ಸಂಸ್ಕೃತಿಯ ಆಡುಂಬೊಲವೆಂದು ಹೇಳಬಹುದು. 
ಇರಾಕನ್ನು ಹಿಂದಿನ ಕಾಲದಲ್ಲಿ ಬಾಬಿಲೋನಿಯಾ ಎಂದು ಕರೆಯಲಾಗುತ್ತಿತ್ತು. ಅಲ್ಲಿ ಉರ್‌ 
ಎಂಬ ಪಟ್ಟಣವಿತ್ತು. ಪ್ರವಾದಿ ಇಬ್ರಾಹೀಮ್‌ರು(ಅ ಅಲ್ಲಿಯೇ ಹುಟ್ಟಿ ಬೆಳೆದಿದ್ದರು. 

ಉರ್‌ ನಿವಾಸಿಗಳು ಸಾಂಸ್ಕೃತಿಕ ಮತ್ತು ವೈಜ್ಞಾನಿಕ ರಂಗಗಳಲ್ಲಿ ಬಹಳಷ್ಟು ಪ್ರಗತಿ 
ಸಾಧಿಸಿದ್ದರು. ಅಕ್ಷರ ವಿದ್ಯೆಯನ್ನು ಅವರೇ ಕಂಡು ಹಿಡಿದಿದ್ದರು. 

ಉರ್‌ ನಿವಾಸಿಗಳು ವಿಗ್ರಹಾರಾಧನೆ ಮತ್ತು ಮೂಢನಂಬಿಕೆಗಳಲ್ಲಿ ಮುಳುಗಿದ್ದರು. 
ಸೂರ್ಯ, ಚಂದ್ರ, ನಕ್ಕತ್ರಾದಿಗಳೆಲ್ಲವೂ ಅವರ ಆರಾಧ್ಯ ದೇವತೆಗಳಾಗಿದ್ದುವು. ರಾಜನು 
ಪ್ರತ್ಯಕ್ಷ ದೇವನಾಗಿದ್ದ ರಾಜನಿಗೆ 'ಉರ್‌ ನಮ್ಮು ಎಂಬ ಪಟ್ಟದ ಹೆಸರಿತ್ತು. ಅರಬಿಯಲ್ಲಿ 
ಅದನ್ನು 'ನಮ್ರೂದ್‌' ಎನ್ನಲಾಗುತ್ತದೆ. 'ಉರ್‌ನ ಪ್ರಭು" ಎಂದರ್ಥ. 

ಇಬ್ರಾಹೀಮ್‌ರ(ಅ) ತಂದೆಯು ಓರ್ವ ಅರ್ಚಕ ಮತ್ತು ಪ್ರಮುಖ ಪುರೋಹಿತ . 
ರಾಗಿದ್ದರು. ಅವರ ಹೆಸರು ಆರುರ್‌, ' 

ಇರಾಕ್‌ನ ಜನರಿಗೆ ಸತ್ಯದ ಹಾದಿಯನ್ನು ತೋರಿಸುವುದು ಇಬ್ರಾಹೀಮ್‌ರ(ಅ) 
ಕರ್ತವ್ಯವಾಯಿತು. ಅಲ್ಲಾಹನು ಅವರನ್ನು ಪ್ರವಾದಿಯಾಗಿ ನೇಮಿಸಿದನು. ಧೀರ, ಕ್ರಾಂತಿಕಾರಿ 
ಯಾಗಿದ್ದ ಇಬ್ರಾಹೀಮರು(ಅ) ಅನೇಕ ವಿಷಯಗಳನ್ನು ವಿರೋಧಿಸಿ ಪ್ರಶ್ನಿಸಿದರು. ತಂದೆ, 
ರಾಜ ಅಥವಾ ಊರಿನವರಂಬ ಯಾವ ದಾಕ್ಷಿಣ್ಯವನ್ನೂ ಅವರು ಇರಿಸಿಕೊಳ್ಳಲಿಲ್ಲ ಎಲ್ಲರಿಗೂ 
ಅವರು ಸವಾಲೊಡ್ಡಿದರು. ಸತ್ಯವನ್ನು ನೇರವಾಗಿ ಹೇಳಿದರು. ಆದ್ದರಿಂದಲೇ ಅವರು 
ಅನೇಕ ಸತ್ವಪರೀಕ್ಷೆಗಳನ್ನು ಎದುರಿಸಬೇಕಾಯಿತು. ` 

ತಂದೆಯನ್ನೂ ರಾಜನನ್ನೂ ಅವರು ಯುಕ್ತಿ ಮತ್ತು `ಜ್ವೆರ್ಯದಿಂದ ಏಕದೇವ 
ವಿಶ್ವಾಶದತ್ತ ಆಹ್ವಾನಿಸುತ್ತಿದ್ದರು. ಅವರು ತಂದೆಯೊಡನೆ ಹೀಗೆಂದರು: "ಅಪ್ಪಾ ಆಲಿಸದ, 
ನೋಡದ, ಉಪಕಾರ ಮಾಡದ ವಸ್ತುಗಳನ್ನು ಪೂಜಿಸುವುದೇಕೆ?" 


18 ಪ್ರವಾದಿ ಚರಿತ್ರೆ ಭಾಗ-3 


ಮತ್ತೊಮ್ಮೆ ಅವರು ಕೇಳಿದರು: 

"ನೀವು ವಿಗ್ರಹಗಳನ್ನು ದೇವರಾಗಿ ಮಾಡುತ್ತಿರುವಿರಾ? ನೀವು ಮತ್ತು ಜನರು ಸ್ಪಷ್ಟ 
ದುರ್ಮಾರ್ಗದಲ್ಲಿ ನಡೆಯುತ್ತಿದ್ದೀರಿ.* 

ಒಮ್ಮೆ ಅವರು' ಜನರೊಡನೆ ಪ್ರಶ್ನಿಸಿದರು: 

"ನೀವು ಪೂಜಿಸುವ ಈ ವಿಗ್ರಹಗಳ ಸ್ಥಾನವೇನು?" 

ಅವರು ನೀಡುತ್ತಿದ್ದ ಉತ್ತರ ಒಂದೇ; ನಮ್ಮ ಪೂರ್ವಜರು ಅವುಗಳನ್ನು 
ಆರಾಧಿಸುವುದನ್ನು ನಾವು ನೋಡಿದ್ದೇವೆ. ಆದ್ದರಿಂದ ನಾವೂ ಆರಾಧಿಸುತ್ತಿದ್ದೇವೆ. 

ಇಬ್ರಾಹೀಮ್‌(ಆ) ಸುಮ್ಮನಿರಲಿಲ್ಲ ಅವರೊಂದಿಗೆ ವಾಗ್ದಾದ ನಡೆಸಿದರು. ಅವರನ್ನು 
ಚಿಂತನೆಗೆ ಪ್ರೇರೇಪಿಸಿದರು. ಒಂದು ದಿನ ನಕ್ಕತ್ರವನ್ನು ತೋರಿಸಿ ಅವರು ಜನರೊಡನೆ 
ಹೀಗೆಂದರು: 

"ಅದೋ, ಅದು ನನ್ನ ದೇವ." 

ಮರುದಿನ ಬೆಳಕು ಹರಿದಾಗ ನಕ್ಷತ್ರಗಳು ಕಾಣಿಸಲಿಲ್ಲ, ಹಾಗಿದ್ದರೆ "ನಂದಿ ಹೋಗುವ 
ನಕ್ಷತ್ರವು ದೇವನಾಗಲು ಅರ್ಹವಲ್ಲ! ಎಂದು ಇಬ್ರಾಹೀಮ್‌ ಹೇಳಿದರು. 

ಮತ್ತೊಮ್ಮೆ ಅವರು ಚಂದ್ರನನ್ನು ತೋರಿಸಿ. "ಅದೋ ಅಲ್ಲಿಕಾಣಿಸುತ್ತಿರುವ ಚಂದ್ರವೇ 
ನನ್ನ ದೇವ" ಎಂದು ಹೇಳಿದರು. ಸ್ನಲ್ಪ ಸಮಯದ ಬಳಿಕ ಅದು ಅಸ್ತಮಿಸಿದಾಗ ಅವರು 
ಹೀಗೆಂದರು: "ನನಗೆ ನನ್ನ ದೇವನೇ ಹಾದಿ ತೋರಿಸಬೇಕು. ಇಲ್ಲದಿದ್ದರೆ ನಾನು ದಾರಿ 
ತಪ್ಪಿದವರ ಕೂಟದಲ್ಲಿ ಸಿಲುಕಬಹುದು." 

ಮತ್ತೊಮ್ಮೆ ಅವರು ಸೂರ್ಯನನ್ನು ತೋರಿಸಿ, "ಅದೋ ಅಲ್ಲಿ ಕಾಣುತ್ತಿರುವ 
ಸೂರ್ಯನೇ ನನ್ನ ದೇವ. ಅದು ಬಹಳ ದೊಡ್ಡದಾಗಿದೆ.” 

ಸಂಜೆ ಸೊರ್ಯ ಅಸ್ತಮಿಸಿದಾಗ ಅವರು ಹೀಗೆ ಕೂಗಿ ಹೇಳಿದರು: "ಜನರೇ, ನೀವು 
ಅಲ್ಲಾಹನೊಡನೆ ಭಾಗೀದಾರಗೊಳಿಸಿರುವ ಯಾವುದರೊಂದಿಗೂ ನನಗೆ ಸಂಬಂಧಎಲ್ಲ 
ನಾನು ಅವೆಲ್ಲವುಗಳಿಂದ ದೂರವಿರುತ್ತೇನೆ. ಮಾತ್ರವಲ್ಲ ಭೂಮಿ-ಆಕಾಶಗಳನ್ನು ಸೃಷ್ಟಿಸಿದ 
ಅಲ್ಲಾಹನಿಗೆ ನನ್ನನ್ನು ಸ್ವಯಂ ಸಮರ್ಪಿಸಿದ್ದೇನೆ. ನಾನು ಬಹುದೇವಾರಾಧಕನಲ್ಲ” 

ಇದು ಇಬ್ರಾಹೀಮ್‌ರ ಉಪಾಯವಾಗಿತ್ತು. ಆ ಮೂಲಕೆ ಅವರು ಸೃಷ್ಟಿ ಪೊಜೆಯ 
ಅರ್ಥಹೀನತೆಯನ್ನು ಜನರಿಗೆ ಮನವರಿಕೆ ಮಾಡಿಸಲು ಪ್ರಯತ್ನಿಸಿದ್ದರು. 

ವಿಗ್ರಹಗಳು ಇತರರಿಗೆ ಏನಾದರೂ ಉಪಕಾರ ಅಥವಾ ಉಪದ್ರವ ಮಾಡು 
ವುದಂತಿರಲಿ, ಅವುಗಳಿಗೆ ಸ್ವಯಂ ತಮ್ಮನ್ನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯವಿಲ್ಲ ಇದನ್ನು 
ಜನರಿಗೆ ಮನವರಿಕೆ ಮಾಡಿಸಲು ಅವರೊಂದು ತಂತ್ರ ಹೂಡಿದರು. 


ಪ್ರವಾದಿ ಇಬ್ರಾಹೀಮ್‌(ಅ) 19 


ಒಂದು ಉತ್ಸವದ ದಿನ, ಜನರೆಲ್ಲರೂ ಉತ್ಸವಕ್ಕೆ ಹೋಗಿದ್ದರು. ಇದೊಂದು 
ಸದವಕಾಶ. ಇಬ್ರಾಹೀಮ್‌ರು(ಅ ಒಂದು ವಿಗ್ರಹಾಲಯಕ್ಕೆ ಹೋದರು. ಅವರ ಕೈಯಲ್ಲಿ 
ಕೊಡಲಿ ಇತ್ತು. 

ವಿಗ್ರಹಾಲಯದಲ್ಲಿ ಸಣ್ಣ- ದೊಡ್ಡ ಅನೇಕ ವಿಗ್ರಹಗಳಿದ್ದುವು. ಅವುಗಳ ಮುಂದೆ 
ನಾನಾ ರೀತಿಯ ಫಲಾಹಾರ "ಮತ್ತು "ನೈವೇದ್ಯವನ್ನು ಇರಿಸಲಾಗಿತ್ತು. 

"ಏನು ನೀವು ತಿನ್ನುವುದಿಲ್ಲವೇ? ಯಾಕೆ ಸುಮ್ಮನಿದ್ದ?" ಎನ್ನುತ್ತಾ ಅವರು ಎಲ್ಲ 
ವಿಗ್ರಹಗಳನ್ನು ಒಡದು ಹಾಕಿದರು. ಒಂದು ದೊಡ್ಡ, ವಿಗ್ರಹವನ್ನು ಮಾತ್ರ ಹಾಗೆಯೇ 
ಬಿಟ್ಟರು. ಕೊಡಲಿಯನ್ನು ಅದರ ಕೊರಳಿಗೆ ನೇತಾಡಿಸಿ ಹೊರಟು ಹೋದರು. 

ವಿಗ್ರಹಾಲಯಕ್ಕೆ "ಮರಳಿದ ಆರಾಧಕರು, ಅಲ್ಲಿ ಚೆಲ್ಲಾಪಿಲ್ಲಿಯಾಗಿ ಮುರಿದು 
ಬಿದ್ದಿರುವ ವಿಗ್ರಹಗಳನ್ನು ನೋಡಿದರು. ಕೊಡಲಿಯನ್ನು ಕೊರಳಿನಲ್ಲಿ ನೇತು ಹಾಕಿದ 
ವಿಗ್ರಹವು ಯಥಾಸ್ಟಿಕಿಯಲ್ಲಿದೆ. ಅದು ಸಣ್ಣ ವಿಗ್ರಹಗಳನ್ನು ಒಡೆದಿರಲಾರದೆಂದು ಅವರಿಗೆ 
ಚೆನ್ನಾಗಿ ತಿಳಿದಿತ್ತು. ನಿಶ್ಚಲವಾಗಿ ನಿಂತ ವಿಗ್ರಹವು ಇತರವುಗಳನ್ನು ರಕ್ಷಿಸುವ ಅಥವಾ 
ದಂಡಿಸುವ ಕೆಲಸ ಮಾಡಲಾರದಷ್ಟೆ 

ಅವರು ಕೋಪೋದ್ರೇಕದಿಂದ,. "ಇದು ಯಾರ ಕೆಲಸ" ಎಂದು ಕಿರುಚಿದರು. 

"ಇಬ್ರಾಹೀಮ್‌ನ ಕೆಲಸವಾಗಿರಬಹುದು. ಆತ ದೇವತಗಳನು  ನಿಂದಿಸುತ್ತಾನಲ್ಲವೇ?" 
ಯಾರೋ ಒಬ್ಬರು ಹೇಳಿದರು. 

ಅವರು ಇಬ್ರಾಹೀಮ್‌ರನ್ನು ಕರೆಸಿ ವಿಚಾರಿಸಿದರು: 

"ಇಬ್ರಾಹೀಮ್‌ ಈ ಕೆಲಸ ವನ್ನು ನೀನು ಮಾಡಿರುವೆಯಾ?" 

"ಏನು! ನಾನು ಮಾಡಿದೇನೇ? ಓ ಆ ದೊಡ್ಡ ದೇವನೊಡನೆ ಕೇಳಿರಿ. 
ಆತನಾಗಿರಬಹುದು] ಆತ ಮಾತನಾಡುವುದಿದ್ದರೆ ಕೇಳಿ ನೋಡಿರಿ. Wy 

ಇಬ್ರಾಹೀಮ್‌ರ(ಅ) ವಾದದ ಮುಂದೆ ಅವರು ತಮ್ಮ ಮೂಢತನವನ್ನು ಒಪ್ಪದೆ 
ನಿರ್ವಾಹವಿರಲಿಲ್ಲ ಅವರು ಹೇಳಿದರು: "ಇಬ್ರಾಹೀಮ್‌, ಅವು. ಮಾತನಾಡುವುದಿಲ್ಲವೆಂದು 
ನಿನಗೆ ತಿಳಿಯದೇ?" 

ಇಬ್ರಾಹೀಮರು ಕೇಳಿದರು, ತಿನ್ನಲು ಕುಡಿಯಲು ಮಾತನಾಡಲು ಸಾಧ್ಯ ಸ್ವವಿಲ್ಲದಂತಹವು 
ಗಳನ್ನು ನೀವು ಆರಾಧಿಸುವುದೇಕೆ? 

"ನಿರುತ್ತರರಾದ ವಿಗ್ರಹಾರಾಧಕರು, "ಇಬ್ರಾಹೀಮ್‌ನನ್ನು ಸುಟ್ಟು ಕೊಲ್ಲಿರಿ ಮತ್ತು 
ದೇವತೆಗಳನ್ನು ರಕ್ಷಿಸಿರಿ” ಎಂದು ಬೊಬ್ಬಿಟ್ಟರು. 

ಇರಾಕಿನ ರಾಜನನ್ನು 'ನಮ್ರೂದ್‌". ಎಂದು ಕರೆಯಲಾಗುತ್ತಂದು ಈ ಹಿಂದೆ 
ಹೇಳಿದೆಯಷ್ಟೆ 

ಒಮ್ಮೆ ನಮ್ರೂದ್‌, ಇಬ್ರಾಹೀಮ್‌ರೊಂದಿಗೆ(ಅ) ಸಂವಾದ ನಡೆಸಿದನು. ನನ ನ್ನ ಪ್ರಭುವೇ 
ಹುಟ್ಟಿಸುತ್ತಾನೆ ಮತ್ತು ಸಾಯಿಸುತ್ತಾನೆ. ಆತನೇ ಆ ಅಧಿಕಾರವನ್ನು ಹೊಂದಿದ್ದಾನೆಂದು 


20 ಪ್ರವಾದಿ ಚರಿತ್ರೆ ಭಾಗ-3 


We 
ಇಬ್ರಾಹೀಮ್‌(ಆ) ಹೇಳಿದರು. ಈ ದೇಶದಲ್ಲಿ ಯಾರು ಬದುಕಬೇಕು, ಯಾರು ಸಾಯಬೇಕು 
ಎಂಬುದನ್ನು ನಾನೇ ನಿರ್ಧರಿಸುವವನೆಂದು ನಮ್ರೂದ್‌ ಉತ್ತರಿಸಿದನು. 

"ಆಗಲಿ, ಹಾಗಿದ್ದರೆ ನನ್ನ ಪ್ರಭುವು ಸೂರ್ಯನನ್ನು ಪೂರ್ವದಿಂದ ಉದಯಿಸುತ್ತಾನೆ. 
ನಿಮಗೆ ಸಾಧ್ಯವಿದ್ದರೆ ಅದನ್ನು ಪಶ್ಚಿಮದಿಂದ ಉದಯಿಸುವಂತೆ ಮಾಡಿರಿ." 

ಅದಕ್ಕೆ ನಮ್ರೂದ್‌ನ ಬಳಿ ಉತ್ತರವಿರಲಿಲ್ಲ ಆತ ನಿರುತ್ತರನಾದ. ಕೇವಲ ನೈಸರ್ಗಿಕ 
ನಿಯಮಗಳು ಮಾತ್ರವಲ್ಲದೆ ಸದಾಚಾರ ನಿಯಮಗಳನ್ನೂ ಅಲ್ಲಾಹನೇ ನೀಡಬೇಕೆಂಬುದನ್ನು 
ಇಬ್ರಾಹೀಮ್‌(ಅ) ಆ ಮೂಲಕ ಸ್ಪಷ್ಟಪಡಿಸಿದರು. 

ಇಬ್ರಾಹೀಮರು(ಅ) ಹಲವು ಬಾರಿ ರಾಜಭವನಕ್ಕೆ ಹೋಗಿ ಅಲ್ಲಾಹನ ಏಕತೆ ಮತ್ತು 
ಆತನ ಧರ್ಮವನ್ನು ಅಂಗೀಕರಿಸುವಂತೆ ನಮ್ರೂದ್‌ನಿಗೆ ಕರೆಕೊಟ್ಟಿದ್ದರು. 

ಇಬ್ರಾಹೀಮ್‌ರನ್ನು(ಅ) ಹೀಗೆಯೇ ಬಿಟ್ಟರೆ ನನ್ನ ಆಧಿಪತ್ಯಕ್ಕೆ ಅಪಾಯವೆಂದು 
ಮನಗಂಡ ನಮ್ರೂದ್‌ ರೋಷಾಕುಲನಾದ. ಆತ ಆಜ್ಞಾಪಿಸಿದ. 

"ಇಬ್ರಾಹೀಮ್‌ನನ್ನು ಸುಟ್ಟು ಕೊಲ್ಲಿರಿ." 

ತಂದೆಯು ಅವರನ್ನು ಅದಕ್ಕಿಂತ ಮುಂಚೆಯೇ ಕೈಬಿಟ್ಟಿದ್ದರು. ಅಲ್ಲಾಹನು 
ಅಗ್ನಿಕುಂಡವನ್ನು ಇಬ್ರಾಹೀಮರಿಗೆ ಹೂವಿನ ಕುಂಡವಾಗಿ ಮಾಡಿದನು. 

ಅಗ್ನಿ ಕುಂಡದಿಂದ ಪಾರಾದ ಇಬ್ರಾಹೀಮ್‌ರು(ಅ) ಅಲ್ಲಾಹನ ಅನುಮತಿಯನ್ನಯ 
ದೇಶ ತೊರೆದರು. ವಿಶ್ವಾಸದ ಸಂರಕ್ಷಣೆ ಮತ್ತು ಅಲ್ಲಾಹನು ನೀಡಿದ ಹೊಣೆ ನಿರ್ವಹಣೆಗಾಗಿ 
ಅವರು ಮಾಡಿದ ತ್ಯಾಗವು ಎಲ್ಲ ಕಾಲದ ಸತ್ಯವಿಶ್ವಾಸಿಗಳಿಗೂ ಮಾದರಿಯಾಗಿದೆ. 


ನೆ 
Roca [ocd ಳೇ 


ಇಬ್ರಾಹೀಮ್‌(ಅ) ತಮ್ಮ ತಾಯಿನಾಡನ್ನು ತೊರೆದರು. 

ಸಿರಿಯಾ, ಪೆಲೆಸ್ತೀನ್‌, ಈಜಿಪ್ಟ್‌ ಮುಂತಾದ ದೇಶಗಳಲ್ಲಿ ಸಂಚರಿಸಿ ಕೊನೆಗೆ ಅವರು 
ಮಕ್ಕಾ ತಲುಪಿದರು. 

ಜನರನ್ನು ಇಸ್ಲಾಮಿಗೆ ಆಹ್ವಾನಿಸಿದ್ದಕ್ಕಾಗಿ ಅವರು ದೇಶ ತೊರೆಯಬೇಕಾಯಿತು. 
ಅವರು ಕೇವಲ ಸಂದರ್ಶನಕ್ಕಾಗಿ ದೇಶ ಸಂಚಾರ ನಡೆಸಿದ್ದಲ್ಲ ಅವರು ತಾಯಿನಾಡಿನಲ್ಲಿರುವಾಗ 
ಮಾಡಿದ ಕೆಲಸವನ್ನೇ ತಾನು ಸಂಚರಿಸಿದ ದೇಶಗಳಲ್ಲೂ ಮಾಡಿದರು. ಪತ್ನಿ ಸಾರಾ ಮತ್ತು 
ಸಹೋದರ ಪುತ್ರ ಲೂತ್‌(ಅ) ಅವರ ಜತೆಯಿದ್ದರು. 

ಸಿರಿಯಾಕ್ಕೆ ತಲಪಿದಾಗ ಅಲ್ಲಾಹನು ಲೂತ್‌ರನ್ನುಅ) ಸದೂಮ್‌ನಲ್ಲಿ ಪ್ರವಾದಿಯಾಗಿ 
ನೇಮಿಸಿದನು. 

ಸಾರಾ ರಾಜಕುಟುಂಬದಲ್ಲಿ ಹುಟ್ಟಿ ಬೆಳೆದಿದ್ದರು. ಪ್ರವಾದಿ ಇಬ್ರಾಹೀಮರ(ಆ) 
ಸಂದೇಶದಲ್ಲಿ ವಿಶ್ವಾಸವರಿಸಿ ಅವರ ಜತೆ ವಲಸೆ ಹೋದರು. ಇಬ್ರಾಹೀಮ್‌ರು(ಅ) ಅವರನ್ನು 
ವಿವಾಹವಾದರು. 


ಪ್ರವಾದಿ ಇಬ್ರಾಹೀಮ್‌(ಅ) ': 21 


. ಪ್ರವಾಸದ ವೇಳೆ ಇಬ್ರಾಹೀಮ್‌ರಿಗೆ(ಅ) ಈಜಿಪ್ಟ್‌ನಲ್ಲಿ ಓರ್ವ ಗುಲಾಮ ಹೆಣ್ಣು 
ದೊರೆತಳು. ಅವರ ಹೆಸರು ಹಾಜರಾ. ಅಂದು ಈಜಿಪ್ಟ್‌ ದೇಶವನ್ನು ಆಳುತ್ತಿದ್ದ ಫರೋವಾ 
ಆಕೆಯನ್ನು ಉಡುಗೊರೆಯಾಗಿ ನೀಡಿದ್ದನು. ಇಬ್ರಾಹೀಮರಿಗೆ(ಅ) ಮಕ್ಕಳಿರಲಿಲ್ಲ, ಅವರು 
ಆಕೆಯನ್ನೂ ವಿವಾಹವಾದರು. 


ಅಸ್ಕಾಶಲ್‌ರ(ಅ) ಜನನ 

ಇಬ್ರಾಹೀಮ್‌(ಅ) ಈಜಿಪ್ಟ್‌ ತೊರೆದರು. ಅವರು ಕುಟುಂಬ ಸಮೇತ ಸಿರಿಯಾಕ್ಕೆ 
ಮರಳಿದರು. ಕೆಲಕಾಲ ಅಲ್ಲಿವಾಸವಾಗಿದ್ದರು. ಆ ಅವಧಿಯಲ್ಲಿ ಅವರು ಫೆಲೆಸ್ತೀನ್‌ ಹಾಗೂ 
ಪರಿಸರದ ಪ್ರದೇಶಗಳಲ್ಲಿ ಇಸ್ಲಾಮಿನ ಸಂದೇಶವನ್ನು ಪ್ರಚಾರ ಮಾಡಿದರು. 

ಹಾಜರಾ ಒಂದು ಗಂಡು ಮಗು-ಇಸ್ಟಾತಲ್‌ರನ್ನು ಹೆತ್ತರು. ಇಬ್ರಾಹೀಮ್‌ರ(ಅ) 
ಚೊಚ್ಚಲ ಪುತ್ರ. ಆ ಹಸುಗೂಸು ಮತ್ತು ಅದರ ತಾಯಿಯನ್ನು ಇಬ್ರಾಹೀಮರು ಹಿಜಾರು್‌ನೆ 
ಮಕ್ಕಾಕ್ಕೆ ಕರೆದೊಯ್ದು ಅಲ್ಲಿ ನೆಲೆಗೊಳಿಸಿದರು. ಅನಂತರ ಅವರು ಹೀಗೆ ಪ್ರಾರ್ಥಿಸಿದರು: 

"ಪ್ರಭೂ! ಕೃಷಿ ಯೋಗ್ಯವಲ್ಲದ ಕಣಿವೆಯಲ್ಲಿ ನಿನ್ನ ಪವಿತ್ರ ಭವನದಲ್ಲಿ ನಾನು ನನ್ನ 
ಸಂತಾನವನ್ನು ನೆಲೆಗೊಳಿಸಿದ್ದೇನೆ. ಅವರು ನಮಾರುನ್ನು ಕ್ರಮಪ್ರಕಾರ ನಿರ್ವಹಿಸಲಿಕ್ಕಾಗಿ. 
ಆದ್ದರಿಂದ, ಜನರ ಮನಸ್ಸನ್ನು ಅವರತ್ತ ಸೆಳೆಯುವಂತೆ ಮಾಡು! ಅವರಿಗೆ ಎಲ್ಲ ರೀತಿಯ 
ಫಲಗಳನ್ನೂ ಕರುಣಿಸು! ಅವರು ಕೃತಜ್ಞರಾಗಬಹುದು. 

ಮಗು ಮತ್ತು ತಾಯಿಯನ್ನು ಆ ನಿರ್ಜನ ಪ್ರದೇಶದಲ್ಲಿ ಅಲ್ಲಾಹನ ಸಂರಕ್ಷಣೆಗೆ 
ಒಪ್ಪಿಸಿ ಇಬ್ರಾಹೀಮ್‌ರು(ಅ ಮರಳಿ ಹೋದರು. ಆ ವೇಳೆ ಹಾಜರಾರ ಬಳಿ ಸ್ವಲ್ಪ ದಿನಗಳಿಗೆ 
ಸಾಕಾಗುವಷ್ಟು ಆಹಾರ ಮತ್ತು ನೀರು ಮಾತ್ರವಿತ್ತು. ಒಂದೆರಡು ದಿನಗಳು ಕಳೆದುವು. 
ನೀರು ಮುಗಿಯಿತು. | 

ನೀರಿಲ್ಲದೆ ಬದುಕಲಾದೀಶೇ? ಆದರೆ ನೀರೆಲ್ಲಿದೆ? ಹತ್ತಿರದಲ್ಲಿ ಎಲ್ಲಿಯೂ ನೀರಿನ 
ಲಕ್ಷಣವಿಲ್ಲ. ಕಅಬಾದ ಪಶ್ಚಿಮ ಭಾಗದಲ್ಲಿ ಕೆಲವು ಗಜ ದೂರದಲ್ಲಿ ಎಳೆಗೂಸನ್ನು ಮಲಗಿಸಿ. 
ಹಾಜರಾ ನೀರಿಗಾಗಿ ಪರದಾಡಿದರು. ಮಗುವನ್ನು ನೋಡುವಾಗ ಅವರಿಗೆ ದೂರ ಹೋಗಲು 
ಮನಸ್ಸಾಗುತ್ತಿರಲಿಲ್ಲ. ಆದರೆ ನೀರಿನ ಬಗ್ಗೆ ಯೋಚಿಸಿದಾಗ ದೂರ ಹೋಗದೆ ನಿರ್ವಾಹ 
ವಿರಲಿಲ್ಲ 

ಅಲ್ಲಿಯೇ ಸಮೀಪದಲ್ಲಿ ಎರಡು ಬೆಟ್ಟಗಳಿದ್ದುವು. ಸಫಾ ಮತ್ತು ಮರ್ವಾ. ಅವರು 
ಸಫಾ ಬೆಟ್ಟದ ಮೇಲೇರಿ ಸುತ್ತಲೂ ನೋಡಿದರು. ಎಲ್ಲಿಯೂ ನೀರಿನ ಸೂಚನೆಯಿಲ್ಲ 
ಅನಂತರ ಮರ್ವಾ ಬೆಟ್ಟದ ಕಡೆಗೆ ಓಡಿದರು. ಅದರ ಮೇಲೇರಿ ನೋಡಿದರೂ ನೀರಿನ 
ಲಕ್ಷಣ ಗೋಚರಿಸಲಿಲ್ಲ ಹೀಗೆ ಅವರು ಬೆಟ್ಟದಿಂದ ಬೆಟ್ಟಕ್ಕೆ ಏಳು ಬಾರಿ ಓಡಿದರು. ನೀರು 
ಮಾತ್ರ ಸಿಗಲಿಲ್ಲ ಕೊನೆಗೆ ಮಗುವಿನ ಬಳಿಗೆ ಹೋಗೋಣವೆಂದು ಅಲ್ಲಿಂದ ಮರಳಿದರು. 


22 ಪ್ರವಾದಿ ಚರಿತ್ರೆ ಭಾಗ3 


` ಏನಿದು! ಆ ತಾಯಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ಬಾಯಾರಿಕೆಯಿಂದ 
ಬಳಲಿ ಚಡಪಡಿಸುತ್ತಿದ್ದ ಮಗುವಿನ ಕಾಲಬುಡದಲ್ಲಿ ಏನೋ ಹೊಳೆಯುತ್ತಿದೆ! ನೀರಾಗಿರ 
ಬಹುದೇ? ಅವರು ಮಗುವಿನ ಬಳಿಗೋಡಿದರು. ಹೌದು, ತಣ್ಣೀರು! 

ಹರಿದು ಹೋಗುತ್ತಿರುವ ಆ ಒರತೆಯ ಸುತ್ತಲೂ ಹಾಜರಾ ಮಣ್ಣು ಹಾಕಿ ನೀರನ್ನು 
ತಡೆದು ನಿಲ್ಲಿಸಿದರು. ಆ ನೀರಿನ ಒರತೆಯನ್ನೇ ಈಗ 'ರುಮ್‌ ರುಮ್‌' ಪಟು ಕರೆಯ 
ಲಾಗುತ್ತಿದೆ. 

ನೀರಿನ ಆಶ್ರಯವನ್ನು ನೋಡಿ ಜನರು ಮಕ್ಕಾದಲ್ಲಿ ಬಂದು ನೆಲೆಸಲಾರಂಭಿಸಿದರು. 
ಈ ರೀತಿ ಅದು ಜನವಾಸವಿರುವ ಪ್ರದೇಶವಾಗಿ ಬೆಳೆಯಿತು. ಅನಂತರ ಅಲ್ಲಾಹನು 
ಪ್ರವಾದಿ ಇಸ್ವಾಈಲ್‌ರನ್ನುಆ) ಅಲ್ಲಿ ಪ್ರವಾದಿಯಾಗಿ ನೇಮಿಸಿದನು. 

ಅರೇಬಿಯಾದ ದಕ್ಷಿಣ ಭಾಗದಲ್ಲಿ ಯಮನ್‌ ಎಂಬ ದೇಶವಿದೆ. ಯಮನ್‌ನ 
ಸನ್‌ಆ ಎಂಬಲ್ಲಿಂದ 55 ಮೈಲು ಈಶಾನ್ಯದಲ್ಲಿ ಸಬಆ್‌ ಎಂಬ ಪ್ರದೇಶವಿದೆ. ಹಿಂದಿನ 
ಕಾಲದಲ್ಲಿ ಅಲ್ಲೊಂದು ಅಣೆಕಟ್ಟು ಇತ್ತು. ಆ ಅಣೆಕಟ್ಟು ಒಡೆಯಿತು. ಜನರಿಗೆ ಅಲ್ಲಿ 
ವಾಸಿಸಲು ಕಷ್ಟ ವಾಯಿತು. ಅವರು ಸುರಕ್ಷಿತ ಸ್ಥಳವನ್ನು ಹುಡುಕುತ್ತಾ ಹೊರಟರು. ಅವರ 
ಒಂದು ತಂಡವು ಮಕ್ಕಾದಲ್ಲಿ ಬಂದು ನೆಲೆಸಿತು. ಅಲ್ಲಿ ಅವರು ಸ್ಥಿರವಾಸ ಹೂಡಿದರು. 
ಆ ಕುಟುಂಬವನ್ನು ಜುರ್ಹಮ್‌ ಎಂದು ಕರೆಯಲಾಗುತ್ತಿತ್ತು. ಈ ಘಟನೆಯು ಪ್ರವಾದಿ 
ಇಬ್ರಾಹೀಮ್‌ರು(ಅ) ಪತ್ನಿ ಹಾಜರಾ ಮತ್ತು ಪುತ್ರ ಇಸ್ಮಾಈಲ್‌ರನ್ನುಆ) ಮಕ್ಕಾದಲ್ಲಿ 
ನೆಲೆಗೊಳಿಸಿದ ಬಳಿಕ ನಡೆದಿತ್ತು. ಅನಂತರ ಇಸ್ವಾಈಲ್‌ರು(ಅ) ಆ ಗೋತ್ರದಿಂದಲೇ 
ವಿವಾಹವಾಗಿದ್ದರು. ಅವರ ಸಂತಾನ ಪರಂಪರೆಯಲ್ಲೇ ಪ್ರವಾದಿ ಮುಹಮ್ಮದ್‌(ಸ) 
ಜನಿಸಿದರು. 
ಇಸ್ಲಾಕ್‌ರ(ಅ) ಜನನ 

ಇಸ್ಮಾಈಲ್‌(ಅ) ಜನಿಸಿದ ಕೆಲವು ವರ್ಷಗಳ ಬಳಿಕ ಅದೊಂದು ದಿನ ಪ್ರವಾದಿ 
ಇಬ್ರಾಹೀಮ್‌ರ(ಅ) ಮನೆಗೆ ಕೆಲವು ಅತಿಥಿಗಳು ಬಂದರು. ದೇವಚರರು ಮಾನವ 
ರೂಪದಲ್ಲಿ ಬಂದಿದ್ದರು. ಅವರು ಪ್ರವಾದಿ ಇಬ್ರಾಹೀಮ್‌ರಿಗೆ(ಅ ಪ್ರಥಮ ಪತ್ನಿ ಸಾರಾರಲ್ಲಿ 
ಒಂದು ಗಂಡು ಮಗು ಹುಟ್ಟಲಿರುವ ಸುವಾರ್ತೆಯನ್ನು ತಿಳಿಸಿದರು. 

ಸಾರಾ ಹೆತ್ತ ಮಗುವಿಗೆ ಇಸ್ಟಾಕ್‌ ಎಂದು ನಾಮಕರಣ ಮಾಡಿದರು. ಇಸ್ಲಾಕ್‌ ಬೆಳೆದು 
ದೊಡ್ಡವರಾದರು. ಅಲ್ಲಾಹ್‌ ಅವರನ್ನು ಫೆಲೆಸ್ತೀನ್‌ ಪ್ರದೇಶದಲ್ಲಿ ಪ್ರವಾದಿಯಾಗಿ ನೇಮಿಸಿದನು. 

ಇಸ್ಟಾಕ್‌ರ(ಅ) ಪುತ್ರರೇ ಯಆ್‌ಕೂಬ್‌(ಈ). ಯಲ್‌ಕೂಬ್‌ರಿಗೆ(ಅ) ಇಸ್ರಾಈಲ್‌ 
ಎಂಬ ಹೆಸರೂ ಇದೆ. ಅವರ ತಲೆಮಾರುಗಳನ್ನು ಬನೀ ಇಸ್ರಾಈಲ್‌ ಎಂದು 
ಕರೆಯಲಾಗುತ್ತದೆ. 


ಪ್ರವಾದಿ ಇಬ್ರಾಹೀಮ್‌(ಅ) 23 
ವವು ರ್ರ 23 


ಪುತ್ರ ಬಲಿ 

ಇಸ್ಮಾಈಲ್‌ ಮಕ್ಕಾದಲ್ಲಿ ತಾಯಿಯ ಜತೆ ಬೆಳೆದರು. ಅತ್ತಿತ್ತ ಓಡಾಡುವ ಮತ್ತು 
ತಂದೆಗೆ ನೆರವಾಗುವ ಸ್ಥಿತಿಗೆ ತಲಪಿದರು. ಹೀಗಿರಲು ಒಂದು ದಿನ ಇಬ್ರಾಹೀಮ್‌(ಅ) 
ಮಕ್ಕಾಕ್ಕೆ ಬಂದರು. ಮಗನನ್ನು ಬಳಿ ಕರೆದು ಹೀಗೆ ಕೇಳಿದರು: 

“ಮುದ್ದು ಮಗನೇ, ನಿನ್ನನ್ನು ಬಲಿ ನೀಡುವಂತೆ ಅಲ್ಲಾಹನು ಆಜ್ಞಾಫಿಸಿರುವ ಕನಸು 
ಬಿದ್ದಿದೆ. ನಿನ್ನ ಅಭಿಪ್ರಾಯವೇನು? 

"ಅಪ್ಪಾ ಆಜ್ಞೆಯಂತೆ ಮಾಡಿರಿ. ಅಲ್ಲಾಹನಿಚ್ಛಿಸಿದರೆ ನಾನು ಸಹನಶೀಲರಲ್ಲಾಗಿರುವೆ 
ನೆಂದು ನಿಮಗೆ ಮನವರಿಕೆಯಾಗುವುದು.' ಇಸ್ಮಾಈಲ್‌ ಉತ್ತರಿಸಿದರು. 

ಈರ್ವರೂ ಆಜ್ಞಾಫಾಲನೆಗೆ ಸಿದ್ಧರಾದರು. ತಂದೆಯು ಮಗನನ್ನು ಬಲಿ ನೀಡಲಿಕ್ಕಾಗಿ 
ಅಂಗಾತ ಮಲಗಿಸಿದರು. ವಸ್ತುತಃ ಇಸ್ಮಾಈಲ್‌ರನ್ನು ಬಲಿ ನೀಡಬೇಕಿಂಬುದು ಅಲ್ಲಾಹನ 
ಉದ್ದೇಶವಾಗಿರಲಿಲ್ಲ ಆಜ್ಞಾಘಾಲನೆಗೆ ತಂದೆ ಮತ್ತು ಮಗ ಸಿದ್ಧರಿದ್ದಾರೆಯೇ ಎಂಬ ಪರೀಕ್ಷೆ 
ಯಾಗಿತ್ತು. ಅವರು ಆ ಪರೀಕ್ಷೆಯಲ್ಲಿ ಜಯಿಸಿದರು. ಆಗ ಅಲ್ಲಾಹನ ಕಡೆಯಿಂದ ಒಂದು. 
ಕರೆ ಮೊಳಗಿತು. “ಇಬ್ರಾಹೀಮ್‌, ನೀನು ಕನಸನ್ನು ಸಾಕ್ಷಾತ್ತರಿಸಿರುವೆ.” ಹೀಗೆ ಇಸ್ಮಾಈಲ್‌ 
ಪಾರಾದರು. ಅವರ ಬದಲಿಗೆ ಇಬ್ರಾಹೀಮ್‌(ಅ). ಒಂದು. ಆಡನ್ನು ಬಲಿ ನೀಡಿದರು. 

ಪ್ರಾಣಿ ಬಲಿಯು ಹಜ್ಜ್‌ನ ಒಂದು ಪ್ರಧಾನ ಕರ್ಮವಾಗಿದೆ. ವರ್ಷಂಪ್ರತಿ ಬಕ್ರೀದ್‌ 

ನಂದು ಪ್ರಾಣಿ ಬಲಿ ನೀಡಿ ಮುಸ್ಲಿಮರು ಇಬ್ರಾಹೀಮ್‌(ಅ) ಮತ್ತು ಇಸ್ವಾಈಲ್‌ರ(ಅ) 
ತ್ಯಾಗವನ್ನು ಸ್ಫರಿಸುತ್ತಿದ್ದಾರೆ. 


ಕಅಬಾ ನಿರ್ಮಾಣ 

. ಕಅಬಾ ನಿರ್ಮಾಣವು ಪ್ರವಾದಿ ಇಬ್ರಾಹೀಮ್‌(ಅ) ಮತ್ತು ಇಸ್ಲಾಶಲ್‌ರ(ಅ) ಜೀವನದ 
ಘಟನಾವಳಿಗಳಲ್ಲಿ ಸುಪ್ರಧಾನವಾಗಿದೆ. ಅಲ್ಲಾಹನ ಆಜ್ಞಾನುಸಾರ ಅವರು ಕಅಬಾ 
ನಿರ್ಮಿಸಿದರು. ಕಅಬಾ ಕುಸಿದು ಬಿದ್ದು ನಾಮಾವಶೇಷವಾಗಿದ್ದ ಸ್ಥಳದಲ್ಲಿಯೇ ಅದನ್ನು 
ಅವರೀರ್ವರು ಪುನಃ ಕಟ್ಟಿದರು, ಕಅಬಾಲಯವು ಏಕದೇವ ಸಿದ್ಧಾಂತದ ಆಧಾರದಲ್ಲಿ, 
ಭೂಮಿಯಲ್ಲಿ ನಿರ್ಮಿಸಲಾದ ಪ್ರಥಮ ಭವನವೆಂದು ಕುರ್‌ಆನ್‌ ವರ್ಣಿಸಿದೆ. ಕಅಬಾದ 
ಕೆಲಸ ಪೂರ್ಣಗೊಂಡ ಬಳಿಕ ಇಬ್ರಾಹೀಮ್‌ರು(ಆ) ಹಜ್ಜ್‌ ನಿರ್ವಹಿಸಬೇಕೆಂಬ ಅಲ್ಲಾಹನ 
ಆಜ್ಞೆಯನ್ನು ಸಾರಿದರು. 

ಇಬ್ರಾಹೀಮ್‌(ಅ) ಫೆಲೆಸ್ತೀನ್‌ಗೆ ಮರಳಿ ಹೋದರು. ಅಲ್ಲಿ ಅವರು ನಿಧನರಾದರು. 


ಅಬ್ರಾಹೀಮ್‌ರ(ಅ) ಧರ್ಮ 
ಪ್ರವಾದಿ ಇಬ್ರಾಹೀಮ್‌(ಅ), ಅರಬರು ಮತ್ತು ಇಸ್ರಾಈಲರು ಏಕಪ್ರಕಾರವಾಗಿ 
ಗೌರವಿಸುವ ಆದರ್ಶ ಪುರುಷ ಷರಾಗಿದ್ದಾರೆ. 


24 ಪ್ರವಾದಿ ಚರಿತ್ರೆ ಭಾಗ-3 
LLL SN ಭಾಗ-3 

ವಿಗ್ರಹಾರಾಧನೆಯನ್ನು ಅವರು ನಖಶಿಖಾಂತ ವಿರೋಧಿಸಿರುವುದನ್ನು ನೀವು 
ತಿಳಿದಿದ್ದೀರಷ್ಟೇ. 

Su ಇಬ್ರಾಹೀಮ್‌ರ(ಅ) ಸಂತಾನ ಪರಂಪರೆಯಲ್ಲಿ ಬೆಳೆದು ಬಂದ ಅರಬರು 
ಕಅಬಾದಲ್ಲಿಯೂ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಆ ಮಹಾತ್ಮರ ಮಾದರಿಯನ್ನು ಕೈಬಿಟ್ಟರು. 
ಮಾತ್ರವಲ್ಲ ಇಬ್ರಾಹೀಮ್ಮ್‌(ರ) ಮತ್ತು ಇಸ್ಲಾಶುಲ್‌ರ(ಅ) ವಿಗ್ರಹಗಳನ್ನೂ ನಿರ್ಮಿಸಿ 
ಪೂಜಿಸ ಲಾರಂಭಿಸಿದರು. 

ಇಸ್ರಾಈಲರು ಅವರ ಇನ್ನೊಂದು ಸಂತಾನ ಪರಂಪರೆಯವರಾಗಿದ್ದಾರಲ್ಲನೇ. 

ಅವರು ಯಹೂದಿ ಮತ್ತು ಚ. ವಿಭಾಗಗಳಾಗಿ ಏಕದೇವ ವಿಶ್ವಾಸವನ್ನು ತೊರೆದು 
ತಮ್ಮ ಪಿತಾಮಹನ ಹಾದಿಯಿಂದ ದೂರ ಸರಿದರು. ಇಬ್ರಾಹೀಮ್‌(ಅ) ಯಹೂದಿಯಾಗಿ 
ರಲಿಲ್ಲ ಕೈಸ್ತರಾಗಿರಲಿಲ್ಲ. ಬಹುದೇವ ವಿಶ್ವಾಹಿಯಾಗಿರಲಿಲ್ಲ ಅವರು ನಿಷ್ಕಳಂಕ ಏಕದೇವ 
ವಿಶ್ವಾಸಿಯಾಗಿದ್ದ ಓರ್ವ ಮುಸ್ಲಿಮರಾಗಿದ್ದರು. 


ಅಭ್ಯಾಸ 
ಪ್ರವಾದಿ ಇಬ್ರಾಹೀಮ್‌(ಅ ಯಾವ ದೇಶದಲ್ಲಿ ಹುಟ್ಟಿದರು? 
ಉರ್‌ ನಿವಾಸಿಗಳು ಯಾವುದನ್ನು ಆರಾಧಿಸುತ್ತಿದ್ದರು? 
ಉರ್‌ ಆಡಳಿತಗಾರನ ಕುಲಸಾಮವೇನು? 
ವಿಗ್ರಹಾರಾಧನೆಯ ವಿರೋಧವನ್ನು ಪ್ರವಾದಿ ಇಬ್ರಾಹೀಮ್‌ರು(ಆ) ಯಾವ ರೀತಿಯಲ್ಲಿ 
ಪ್ರಕಟಿಸಿದರು? - 
5. ಪ್ರವಾದಿ ಇಬ್ರಾಹೀಮ್‌ರು(ಆ) ಎದುರಿಸಿದ ಮೂರು ಪ್ರಮುಖ ಪರೀಕ್ಷೆಗಳನ್ನು 
ತಿಳಿಸಿರಿ? 
6, ಟಿಪ್ಪಣಿ ಬರೆಯಿರಿ: 
ಖ ಪ್ರವಾದಿ ಇಬ್ರಾಹೀಮ್‌ರ(ಅ) ಕುಟುಂಬ 8) ಕಅಬಾ 0 ಹಜ್ಜ್‌ 
7. ಭೂಪಟ ನೋಡಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿರಿ: 
ಇರಾಕ್‌, ಸಿರಿಯ, ಫೆಲೆಸ್ತೀನ್‌, ಈಜಿಪ್ಟ್‌ ಮಕ್ಕಾ. 


ಮು ಉಊ ಜಟ 


9 
ಪ್ರವಾದಿ ಲೂತ್‌(ಅ) 


ಪ್ರವಾದಿ ಲೂತ್‌ರು(ಅ), ಪ್ರವಾದಿ ಇಬ್ರಾಹೀಮ್‌ರ(ಅ) ಸಹೋದರ ಪುತ್ರ. 
ಅವರು ಪ್ರವಾದಿ ಇಬ್ರಾಹೀಮ್‌ರಲ್ಲಿ(ಅ) ವಿಶ್ವಾಸವಿರಿಸಿದರು. ಅವರ ಜತೆ ವಲಸೆ 
ಹೋದರು. ಈಜಿಪ ಪ್ಟ್‌ನಿಂದ ಮರಳಿದ ಬಳಿಕ ಇಬ್ರಾಹೀಮ್‌ರು(ಅ) ಫೆಲೆಸ್ತೀನ್‌ನಲ್ಲಿ ವಾಸ 
ಹೂಡಿದರು. ಆದರೆ, ಲೂತ್‌ರನ್ನು (ಅ) ಜೋರ್ಡಾನ್‌ನ ಸದೂಮ್‌ನಲ್ಲಿ ಬಿಟ್ಟು ಬಂದರು. 
ಲೂತ್‌ರನ್ನು(ಅ) ಅಲ್ಲಾಹನು ಅಲ್ಲಿ ಪ್ರವಾದಿಯಾಗಿ ನೇಮಿಸಿದನು. ಸದೂಮ್‌ನ' ವಾಸಿಗಳು 
ದೇವ ಧಿಕಾರಿ ಗಳಾಗಿದ್ದರು. ಸಲಿಂಗರತಿಯಲ್ಲಿ ಆಸಕ್ತರಾಗಿದ್ದರು. "ದೇವ ಧಿಕ್ಕಾರವನ್ನು 
ತೊರೆಯಿರಿ. "ಕಾಮ ಬಯಕೆಯ ಶಮನಕ್ಕೆ ಸ್ಥ ಅಲ್ಲಾಹನು ನಿರ್ಣಯಿಸಿರುವಂತೆ ವಿವಾಹವಾಗಿರಿ" 
ಲೂತ್‌(ಅ) ಸದೂಮ್‌ನ ನಿವಾಸಿಗಳಿಗೆ ಉಪದೇಶಿಸಿದರು. 

ಅವರು ಹೀಗೂ ಹೇಳಿದ್ದರು: "ಜಗತ್ತಿನಲ್ಲಿ ಈ ತನಕ ಯಾರೂ ಟ್‌ 
ನೀಚ ಕಾರ್ಯವನ್ನು ನೀವು ಮಾಡುತ್ತಿರುವಿರಿ. ನೀವು ನಿಮ್ಮ ಲೈಂಗಿಕಾಸಕ್ತಿಯ ಶಮನಕ್ಕೆ 
ಪುರುಷರನ್ನು ಸಮೀಶಿಸುತ್ತಿದ್ದೀರಿ! ನೀವು ಕೊಳ್ಳೆ ಹೊಡಯುತ್ತಿರುವಿರಿ, ಸಾರ್ವಜನಿಕ 
ಸ್ಥಳಗಳಲ್ಲಿಯೂ ನೀವು ಅಶ್ಲೀಲ ಕೆಲಸ ಮಾಡುತ್ತಿರುವಿರಿ. ೫ 

"ಕೇವಲ ಅಲ್ಲಾಹನನ್ನು ಆರಾಧಿಸಿರಿ. ಆತನ ಆಜ್ಞಾನುವರ್ತಿಗಳಾಗಿ ಬಾಳಿರಿ” ಎಂದು 
ಉಪದೇಶಿಸಿದರು. "ನನ್ನ ಉಪದೇಶವನ್ನು ತಿರಸ್ಕರಿಸಿದರೆ ಅಲ್ಲಾಹನ ಕಠಿಣ ಶಿಕ್ಷೆ ನಿಮ್ಮ 
ಮೇಲೆ ಬಂದೆರಗುವುದು” ಎಂದು ಎಚ್ಚರಿಕೆ ನೀಡಿದರು. ಜನರು, ಲೂತ್‌ರ(ಅ) ಉಪದೇಶಕ 
ಕಿವಿಗೊಡಲಿಲ್ಲ ಮಾತ್ರವಲ್ಪ ನೀವು" ಹೇಳುವ ಆ ಶಿಕ್ಷೆ ಈಗಲೇ ಬರಲಿ ಎಂದು 
ಸವಾಲೊಡ್ಡಿದರು. ಹಲವು ಕಾಲ ನಿರಂತರ ಉಪದೇಶ ನೀಡಿಯೂ ಆ ಜನರು ಸುಧಾರಿಸ ಸಲಿಲ್ಲ, 
ಅವರು ಲೂತ್‌ರನ್ನು ಅ) ಗೇಲಿ ಮಾಡಿದರು, ಹಂಗಿಸಿದರು, ಹೊಡೆದರು, ದೇಶದಿಂದ 
ಹೊರಹಾಕಲು ನಿರ್ಧರಿಸಿದರು. ಕೊನೆಗೆ ಲೂತ್‌(ಅ) ಅಲ್ಲಾಹನ ಸಹಾಯ ಬೇಡಿದರು. 

ಒಂದು ದಿನ ಲೂತ್‌ರ(ಆ) ಮನೆಗೆ ಕೆಲವು ಅತಿಥಿಗಳು ಬಂದರು. ಅವರು ಸುಂದರ 
ತರುಣರಾಗಿದ್ದರು. ಲೂತ್‌ರ(ಅ) ಮನೆಗೆ ಕೆಲವು ಮೋಹಕ ಕುಮಾರರು ಆಗಮಿಸಿರುವ 
ರೆಂಬ ಸುದ್ದಿ ಸದೂಮ್‌ ವಾಸಿಗಳಿಗೆ ತಿಳಿಯಿತು. ಅವರು ಬಂದು ಲೂತ್‌ರ(ಅ) ಮನೆಯನ್ನು 


26 ಪ್ರವಾದಿ ಚರಿತ್ರೆ ಭಾಗ-3/' 


ಸುತ್ತುವರಿದರು. ತಮ್ಮ ಹೀನ ಕೆಲಸಕ್ಕೆ ಅತಿಥಿಗಳನ್ನು ಒದಗಿಸಬೇಕೆಂದು ಅವರು 
ಒತ್ತಾಯಿಸಿದರು. i 

ಲೂತ್‌(ಅ) ಗಾಬರಿಗೊಂಡರು. ಮನೆಗೆ ಬಂದ ಅತಿಥಿಗಳ ಮೇಲೆ ಇತರರು ಹಲ್ಲೆ 
ನಡೆಸುವುದು ಮಹಾ ಅಕ್ರಮವಲ್ಲವೇ? ಮಾತ್ರವಲ್ಲ ಅವರು ದೇವಧಿಕ್ಕಾರ ಮತ್ತು ಅನ್ಫೆಸರ್ಗಿಕ 
ಕ್ರಿಯೆಗೆ ಅವರನ್ನು ಬಳಸಲು ಪ್ರಯತ್ನಿಸುತ್ತಿದ್ದಾರೆ! ಚಿಂತಾಕ್ರಾಂತರಾದ ಲೂತ್‌(ಅ) ತಮ್ಮ 
ಮನೆಯನ್ನು ಸುತ್ತುವರಿದ ಜನರೊಡನೆ ದೈನ್ಯದಿಂದ ಹೀಗೆ ವಿನಂತಿಸಿದರು: 

“ಅಲ್ಲಾಹನನ್ನು ಭಯಪಡಿರಿ. ನನ್ನನ್ನು ಕೆಡಿಸಬೇಡಿರಿ. ಊರಿನಲ್ಲಿ ರಿ ಹೆಣ್ಣಕ್ಕಳು ಧಾರಾಳ 
ವಿದ್ದಾರೆ. ನೀವು ಅವರನ್ನು ವಿವಾಹವಾಗಬಹುದಲ್ಲಾ' "ಇಲ್ಲ ನಾವು ಅದಕ್ಕೆ ಒಪ್ಪುವುದಿಲ್ಲ; 
ಮನೆಯಲ್ಲಿ ಯಾರಿಗೂ ಆತಿಥ್ಯ ನಿ ನೀಡಬಾರದೆಂದು ನಾವು ನಿನಗೆ ತಿಳಿಸಿಲ್ಲವೇ?" ಎಂದು 
ಲೂತ್‌ರನ್ನು(ಅ) ಗದರಿಸಿದರು. ಆದರೆ ಆ ಅತಿಥಿಗಳು ಯಾರು! ಅವರು ಮಾನವ 
ರಾಗಿರಲಿಲ್ಲ ಮಾನವ ರೂಪ ಧರಿಸಿದ ದೇವಚರರು. ದುಷ್ಟ ಸದೂಮ್‌ ನಿವಾಸಿಗಳನ್ನು 
ದಂಡಿಸಲು ಅಲ್ಲಾಹನು ಅವರನ್ನು ಕಳಿಸಿದ್ದನು. ಆದರೆ ಲೂತ್‌ರಿಗೆ(ಆ) ಅದು ತಿಳಿದಿರಲಿಲ್ಲ. 
ಅವರ ಕಳವಳವನ್ನು ನೋಡಿ ಅತಿಥಿಗಳು. ಹೀಗೆಂದರು: 

"ಕಳವಳ ಪಡಬೇಕಾಗಿಲ್ಲ, ನಮ್ಮಮೇಲೆ ಕೈ ಹಾಕಲು ಅವರಿಗೆ ಸಾಧ್ಯವಿಲ್ಲ, ನಾವು ನಿಮ್ಮ 
ಪ್ರಭುವಿನ ದೂತರು. ಆತನೇ ನಮ್ಮನ್ನು ಕಳುಹಿಸಿದ್ದಾನೆ. ಬೆಳಗಾಗುವುದಕ್ಕಿಂತ ಮುಂಚೆ 

ನಾವು ಅವರನ್ನು ನಾಶಪಡಿಸಲಿದ್ದೇವೆ. ಆದ್ದರಿಂದ, ನೀವು ರಾತ್ರಿಯೇ ಕುಟುಂಬ ಸಮೇತ 

ಇಲ್ಲಿಂದ ಹೊರಟು ಹೋಗಿರಿ. ಆದರೆ, ನಿಮ್ಮ ಪತ್ನಿ ಯರು ನಾವು ಆಕೆಯನ್ನೂ 
ನಾಶಪಡಿಸುತ್ತೇವೆ. ಆಕೆಯೂ ಅಪರಾಧಿಯಾಗದ್ದಾಳೆ: ” ಲೂತ್‌ರ(ಅ) ಪತ್ನಿಯು ಆ ದುಷ್ಟರ" 
ಸಂಗ ಸೇರಿದ್ದಳು. 

ಪ್ರವಾದಿ ಲೂತ್‌(ಅ) ಮತ್ತು ಕುಟುಂಬವು ರಾತ್ರಿ ಮನೆಯಿಂದ ಹೊರಟಿತು. 
ಬೆಳಗಾತ ಆ ಇಡೀ ಪ್ರದೇಶವು ಜರ್ಶುರಿತವಾಗಿತ್ತು. ಬಿಸಿ ಕಲ್ಲುಗಳ ಮಳೆಯನ್ನು ಸುರಿಸಿ 
ಊರನ್ನು ಅಡಿಮೇಲುಗೊಳಿಸಿ ಅಲ್ಲಾಹನು ಸದೂಮ್‌ ನಿವಾಸಿಗಳನ್ನು ದಂಡಿಸಿದನು. 
ಭೂಪಟದಲ್ಲಿ 'ಮೃತ್ಯು ಸ ಸಮುದ್ರ'ವೆಂದು ಗುರುತಿಸಿರುವುದನ್ನು ನೀವು ನೋಡಿರಬಹುದು. 
ಇತಿಹಾಸದಲ್ಲಿ ಅದನ್ನು 'ಲೂತ್‌ ಸಮುದ್ರ'ವೆಂದು ಕರೆಯಲಾಗುತ್ತದೆ. ಆ ಸಮುದ್ರದ 
ಪೂರ್ವ ಭಾಗದಲ್ಲಿ ಈ ಸಮುದಾಯ ವಾಸವಾಗಿತ್ತು. ಪ್ರಸ್ತುತ ಸಮುದ್ರವೂ ದಂಡನೆಗೆ 
ಗುರಿಯಾದ ಪ್ರದೇಶಗಳಲ್ಲಿ ಸೇರಿದೆ. ಎಲ್ಲ ಕಾಲದ ಜನರಿಗೂ ಪಾಠಬೋಧಕವಾಗಿ ಅದು 
ಇಂದಿಗೂ ಉಳಿದುಕೊಂಡಿದೆ. ಕುರ್‌ಆನ್‌ ಈ ಘಟನೆಯನ್ನು ಎತ್ತ ಹೇಳಿದೆ. 


ಅಭ್ಯಾಸ 
1. ಪ್ರವಾದಿ ಲೂತ್‌ರ(ಅ ಚರಿತ್ರೆಯಿಂದ ನೀವು ಕಲಿತ ನೀತಿಯನ್ನು ತಿಳಿಸಿರಿ? 
2. ಮುಷ್ಕರ್ಮವು ಮಾನವನ ನಾಶಕ್ಕೆ ಕಾರಣವೆಂದು ಸೂಚಿಸುವ ಒಂದು ಕಥೆ ಬರೆಯಿರಿ. 


@ 
ಪ್ರವಾದಿ ಯೂಸುಫ್‌(ಅ) 


ಪ್ರವಾದಿ ಇಸ್ಟಾಕ್‌ರು(ಈ), ಪ್ರವಾದಿ ಇಬ್ರಾಹೀಮ್‌ರ(ಅ) ದ್ವಿತೀಯ ಪುತ್ರನೆಂದು : 
ತಿಳಿದಿದೆಯಷ್ಟೆ ಪ್ರವಾದಿ ಯಆ್‌ಕೂಬ್‌ರು(ಅ) ಪ್ರವಾದಿ ಇಸ್ಲಾಕ್‌ರ(ಅ) ಪುತ್ರ. ಇಸ್ಮಾಕ್‌(ಅ) 
ಮತ್ತು ಯಆ್‌ಕೂಬ್‌ರು(ಅ) ತಮ್ಮ ಕುಟುಂಬಗಳನ್ನು ಮತ್ತು ಫೆಲೆಸ್ತೀನ್‌ ಜನತೆಯನ್ನು 
ಇಬ್ರಾಹೀಮ್‌ರ(ಅ) ಮಾದರಿಯಂತೆ ಮುನ್ನಡೆಸಿದ ಪ್ರವಾದಿಗಳಾಗಿದ್ದರು. 

ಯಆ್‌ಕೂಬ್‌ರಿಗೆ() 12 ಪುತ್ರರಿದ್ದರು. ಯೂಸುಫ್‌(ಅ) ಅವರಲ್ಲೋರ್ವರು. 
ಫೆಲೆಸ್ತೀನ್‌ನ ಕನ್‌ಆನ್‌ ಪ್ರಾಂತ್ಯದಲ್ಲಿ ಯಆ್‌ಕೂಬ್‌(ಅ) ಮತ್ತು ಅವರ ಕುಟುಂಬವು 
ವಾಸವಾಗಿತ್ತು. 


ಬಾಲ್ಯ 
ಕಿರಿಯ ಪುತ್ರ ಯೂಸುಫ್‌ ಮತ್ತು ಬಿನ್‌ಯಾಮಿನ್‌ರನ್ನು ಯಲ್‌ಕೂಬ್‌ರು(ಅ) 


ಹೆಚ್ಚು ಪ್ರೀತಿಸುತ್ತಿದ್ದರು. ಇದರಿಂದಾಗಿ ಹಿರಿಯ ಪುತ್ರರಿಗೆ ಅವರೀರ್ವರ ಬಗ್ಗೆ ಅಸೂಯೆಯಿತ್ತು. 


ಕನಸು 

ಬಾಲಕ ಯೂಸುಫ್‌ರಿಗೆ ಒಂದು ಕನಸು ಬಿತ್ತು. ಬಹಳ ಸುಂದರ ಕನಸು. ಸೂರ್ಯ, 
ಚಂದ್ರ ಮತ್ತು ಹನ್ನೊಂದು ನಕ್ಷತ್ರಗಳು ತನಗೆ ಸಾಷ್ಟಾಂಗವೆರಗುತ್ತಿವೆ. ನಿದ್ರೆಯಿಂದ ಎಚ್ಚೆತ್ತ 
ಯೂಸುಫ್‌ ಈ ಅದ್ಭುತ ಕನಸನ್ನು ತಂದೆಗೆ ತಿಳಿಸಿದರು. "ಅಪ್ಪಾ ಹನ್ನೊಂದು ನಕ್ಷತ್ರಗಳು, 
ಸೂರ್ಯ ಮತ್ತು ಚಂದ್ರ ನನಗೆ ಸಾಷ್ಟಾಂಗವೆರಗುವ ಕನಸು ಬಿದ್ದಿದೆ.” 

"ನೀನು ಕಂಡ ಕನಸಿನ ವಿಷಯವನ್ನು ಸಹೋದರರಿಗೆ ತಿಳಿಸಬೇಡ. ಅವರು ನಿನ್ನನ್ನು 
ದುರಂತಕ್ಕೆ ದೂಡಬಹುದು” ಯಆ್‌ಕೂಬ್‌(ಅ) ಮಗನಿಗೆ ಸೂಚಿಸಿದರು. ಈ ಕನಸಿನಿಂದಾಗಿ 
ಯೂಸುಘ್‌ರೊಂದಿಗೆ(ಅ) ಯಆ್‌ಕೂಬ್‌ರ(ಆ) ಪ್ರೀತಿಯು ಮತ್ತಷ್ಟು ಹೆಚ್ಚಿತು. 


ಲ 


28 ಪ್ರವಾದಿ ಚಂತ್ರೆ ಭಾಗ-3 


/ 


ಗೂಢಾಲೋಚನೆ pi 
ಒಂದು ದಿನ ಯೂಸುಘ್‌ರ(ಅ ಹಿರಿಯ ಸಹೋದರರೆಲ್ಲರೂ ಒಂದೆಡೆ ಸೇರಿದರು. 
ಯೂಸುಫ್‌ನನ್ನು ಹೇಗಾದರೂ ತಂದೆಯಿಂದ ದೂರ ಸರಿಸಬೇಕು. ಅದಕ್ಕಾಗಿ ಗೂಢಾಲೋಚನೆ 
ನಡೆಸಿದರು. "ಆತನನ್ನು ಕೊಲ್ಲಬೇಕು ಅಥವಾ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಬರಬೇಕು. 
ಹಾಗಾದರೆ ತಂದೆಯವರು ನಮ್ಮ ವಶವಾಗಬಹುದು” ಎಂದು ಅವರು ಅಭಿಪ್ರಾಯಪಟ್ಟರು. 
"ಬೇಡ, ಅತನನ್ನು ಕೊಲ್ಲುವುದು ಬೇಡ. ನಾವು ಆತನನ್ನು ಒಂದು ಪಾಳು ಬಾವಿಗೆ 
ಹಾಕೋಣ. ಆ ದಾರಿಯಾಗಿ ಬರುವ ಯಾವುದಾದರೂ ವ್ಯಾಪಾರಿ ತಂಡವು ಅವನನ್ನು 
ಅಲ್ಲಿಂದ ಕರೆದೊಯ್ಯಬಹುದು." 
ಕೊನೆಗೆ ಅವರು ಈ ಅಭಿಪ್ರಾಯಕ್ಕೆ ಬಂದರು. ಹೀಗೆ ಯೂಸುಫ್‌ರನ್ನು(ಅ) ನೀರಿಲ್ಲದ 
ಬಾವಿಗೆ ದೂಡುವ ತೀರ್ಮಾನ ಮಾಡಿ ಚದುರಿದರು. 
ಯೂಸುಫ್‌ರ(ಅ) ಸಹೋದರರು ತಂದೆಯ ಬಳಿಗೆ ಹೋದರು. ಯೂಸುಫ್‌! ರನ್ನು) 
ಉಪಾಯದಿಂದ- ತಮ್ಮ ಸಂಗಡ ಕರೆದೊಯ್ಯುವುದೇ ಅವರ ಉದ್ದೇಶವಾಗಿತ್ತು. ಅವರು 
ಹೇಳಿದರು: "ಅಪ್ಪಾ! ನಮಗೆ ಯೂಸುಫ್‌ನ(ಅ) ಬಗ್ಗೆ ಬಹಳಷ್ಟು ಕಾಳೆಜಿಯಿದೆ. ಹಾಗಿದ್ದರೂ 
ನೀವು ನಮ್ಮನ್ನು ನಂಬುವುದಿಲ್ಲ ನಾಳೆ ನೀವು ಆತನನ್ನು ನಮ್ಮ ಜತೆ ಕಳುಹಿಸಬೇಕು. ಆತ 
ಅತ್ತಿತ್ತ ಓಡಾಡಿ ಸಂತೋಷಪಡಲಿ. ನಾವು ಎಚ್ಚರಿಕೆಯಿಂದ ಆತನನ್ನು ನೋಡಿಕೊಳ್ಳುತ್ತೇವೆ." 
ಯಲ್‌ಕೂಬ್‌ರಿಗೆ(ಆ) ಅವರ ಮಾತುಗಳಲ್ಲಿ ಸಂಪೂರ್ಣ ಭರವಸೆಯಿರಲಿಲ್ಲ, 
ಯೂಸುಫ್‌ರನ್ನುಅ) ಸ್ಥಲ್ಪ ಸಮಯವಾದರೂ ಅಗಲಿರಲು ಅವರಿಗೆ ಇಷ್ಟವಿರಲಿಲ್ಲ ಹಾಗೆಯೇ 
ಹಿರಿಯ ಪುತ್ರರ ಅಪೇಕ್ಟೆಯನ್ನು ನೇರವಾಗಿ ತಿರಸ್ಕರಿಸಲೂ ಸಾಧ್ಯವಿರಲಿಲ್ಲ ಕೊನೆಗೆ ಅವರ 
ಒತ್ತಾಯಕ್ಕೆ ಮಣಿದು ಒಲ್ಲದ ಮನಸ್ಸಿನಿಂದ ಯೂಸುಫ್‌ರನ್ನು(ಆ) ಅವರ ಜತೆ ಕಳುಹಿಸಲು 
ಆ ವೃದ್ಧ ತಂದೆ ಒಪ್ಪಿದರು. ಅವರು ಯೂಸುಫ್‌ರನ್ನು(ಅ) ಕರೆದುಕೊಂಡು ಹೋದರು. 
ಅಂದು ಮಕ್ಕಳು ಎಂದಿಗಿಂತ ತಡವಾಗಿ ಮರಳಿದರು. ಎಲ್ಲರೂ ಆಳುತ್ತಿದ್ದರು. 
"ಯೂಸುಫ್‌ನನ್ನು(ಆ) ತೋಳ ಹಿಡಿದು ತಿಂದು ಬಿಟ್ಟಿತು" ಅವರು ಬಿಕ್ಕಳಿಸುತ್ತಾ ಹೇಳಿದರು. 
ತಂದೆಯನ್ನು ನಂಬಿಸಲಿಕ್ಕಾಗಿ ಯೂಸುಫ್‌ರ(ಅ) ರಕ್ತಸಿಕ್ತ ಅಂಗಿಯನ್ನೂ ತೋರಿಸಿದರು. 
ಅವರು ಆ ಪುಟ್ಟ ಬಾಲಕನನ್ನು ಬಾವಿಗೆ. ದೂಡಿ ಆತನ ಅಂಗಿಗೆ ಬೇರೇನೋ ರಕ್ತ 
ಹಚ್ಚೆ ತಂದಿದ್ದರು. 
ಯೂಸುಫ್‌ರ(ಅ) ದುಷ್ಟ ಸಹೋದರರು ನಡೆಸಿದ ಸಂಚು ಖಂಡಿತ ಬಯಲಾಗು 
ವುದೆಂದು ಯಆ್‌ಕೂಬ್‌ರಿಗೆ(ಅ) ಭರವಸೆಯಿತ್ತು. ಪುತ್ರನ ಅಗಲಿಕೆಯು ಆ ಪ್ರೀತಿಯ 
ತಂದೆಯನ್ನು ದುಃಖಕ್ಕೀಡು ಮಾಡಿತು. ಅವರು ದುಃಖವನ್ನು ತುಟಿ ಕಚ್ಚಿ ಸಹಿಸಿಕೊಂಡರು. 
ಅಲ್ಲಾಹನ ನೆರವಿನ ಭರವಸೆಯಿಂದ ತಾಳ್ವೆ ವಹಿಸಿದರು. 


ಪ್ರವಾದಿ ಯೂಸುಫ್‌(ಆ) 29 
SEES... 


ಸಂತೆಯಲ್ಲಿ 

ವ್ಯಾಪಾರಕ್ಕಾಗಿ ಈಜಿಪ್ಟ್‌ಗೆ ಹೋಗುತ್ತಿದ್ದ ಒಂದು ಯಾತ್ರಾ ತಂಡವು ಆ ದಾರಿಯಾಗಿ 
ಬಂತು. ಯೂಸುಘ್‌ರನ್ನು(ಅ ದೂಡಿ ಹಾಕಿದ್ದ ಬಾವಿಯ ಸಮೀಪದಲ್ಲಿಯೇ ಅವರು 
ಬಿಡಾರ ಹೂಡಿದರು. ಅವರಿಗೆ ನೀರಿನ ಅಗತ್ಯವಿತ್ತು. ಅವರು ನೀರು ಸೇದಲಿಕ್ಕಾಗಿ ಜನ 
ಕಳುಹಿಸಿದರು. ಅವರು ಬಿಂದಿಗೆಯನ್ನು ಕೆಳಗೆ ಇಳಿಸಿದಾಗ ಯೂಸುಫ್‌ರು(ಅ) ಅದನ್ನು 
ಗಟ್ಟಿಯಾಗಿ ಹಿಡಿದುಕೊಂಡರು. "ಹೋ ಇದೋ ಮಗು" ಆತ ಆಶ್ಚರ್ಯದಿಂದ ಕೂಗಿದ. 

ಅವರು ಯೂಸುಫ್‌ರನ್ನು(ಅ) ಮೇಲೆತ್ತಿದರು. ಬಿದ್ದು ಸಿಕ್ಕಿದ ಸರಕು. ಈಜಿಪ್ಟ್‌ನ 
ಗುಲಾಮರ ಸಂತೆಯಲ್ಲಿ ಮಾರಬಹುದು. ಅವರು ಯೂಸುಘ್‌ರ(ಅ) ವಿಷಯವನ್ನು 
ಯಾರಿಗೂ ತಿಳಿಸದೆ ಗುಟ್ಟಾಗಿರಿಸಿದರು. ವ್ಯಾಪಾರಿ ತಂಡವು ಈಜಿಪ್ಟ್‌ಗೆ ತಲಪಿತು. ಅಲ್ಲಿ 
ಯೂಸುಫ್‌ರನ್ನು(ಅ) ಬಹಳ ಕಡಿಮೆ ಬೆಲೆಗೆ ಮಾರಿದರು. 


ಸರದಾರನ ಮನೆಯಲ್ಲಿ 

ಈಜಿಪ್ಟ್‌ನ ಓರ್ವ ಸರದಾರನು ಯೂಸುಫ್‌ನನ್ನು(ಆ) ಖರೀದಿಸಿದ್ದನು. ಆತನು 
ಯೂಸುಘ್‌ರನ್ನುಅ) ಮನೆಗೆ ಕರೆದೊಯ್ದು ಪತ್ನಿಗೆ ಒಪ್ಪಿಸಿದನು. ಆತನು ಯೂಸುಘ್‌ರನ್ನು(ಅ) 
ಮಗನಂತೆಯೇ ನೋಡಿಕೊಂಡನು. ಆತನನ್ನು ಚೆನ್ನಾಗಿ ಸಾಕಿ ಸಲಹಬೇಕೆಂದು ಪತ್ನಿಗೆ 
ತಿಳಿಸಿದನು. ಯೂಸುಫ್‌ರು(ಅ) ಪ್ರೀತಿ ವಾತ್ಸಲ್ಯದಿಂದ ಸರದಾರನ ಮನೆಯಲ್ಲಿ ಬೆಳೆದರು. 
ಆರೋಗ್ಯ, ದೃಢಕಾಯ, ಸ್ಫುರದ್ರೂಪಿ, ಯೂಸುಫ್‌(ಅ) ಈಗ ಬೆಳೆದು ಯುವಕರಾಗಿದ್ದರು. 
ಎಲ್ಲರನ್ನೂ ಆಕರ್ಷಿಸುವಂತಹ ಸುಂದರ ಯುವಕ. 

ಅಂದು ಈಜಿಪ್ಟ್‌ನ ಸರದಾರ ಕುಟುಂಬಗಳಲ್ಲಿ ಶಿಷ್ಟಾಚಾರವೇ ಇರಲಿಲ್ಲ ದುರ್ನಡತೆ 
ಸರ್ವ ವ್ಯಾಪಕವಾಗಿತ್ತು. ಯೂಸುಫ್‌ರ(ಅ) ಸಾಕು ತಾಯಿಯೂ ಅದರಲ್ಲಿ ಸೇರಿದ್ದಳು. 
ಆಕೆಗೆ ಯೂಸುಫ್‌ರೊಂದಿಗೆ(ಅ) ಅನುರಾಗ ಬೆಳೆಯಿತು. 

ಯೂಸುಫ್‌ರು(ಅ) ಪ್ರವಾದಿ ಕುಟುಂಬದಲ್ಲಿ ಜನಿಸಿದ್ದರು. ಪ್ರವಾದಿ ಯಆ್‌ಕೂಬ್‌ 
ರಿಂದ(ಅ) ವಿಶೇಷ ಶಿಕ್ಷಣವನ್ನು ಪಡೆದಿದ್ದರು. ಮಾತ್ರವಲ್ಲ ಅಲ್ಲಾಹನು ಅವರನ್ನು ಎಲ್ಲ 
ರೀತಿಯ ದುರ್ನಡತೆಗಳಿಂದಲೂ ಮುಕ್ತಗೊಳಿಸಿದ್ದರು. ಆದ್ದರಿಂದ ಅವರು ವಿವೇಕ 
ಕಳೆದುಕೊಳ್ಳಲಿಲ್ಲ. ಅವರು ಸನ್ನಡತೆಯನ್ನು ಎಚ್ಚರಿಕೆಯಿಂದ ಕಾಪಾಡಿದರು. ಅವರು ಸರದಾರನ 
ಪತ್ನಿಯ ದುಷ್ಟೇರಣೆಗೆ ಬಲಿಯಾಗಲಿಲ್ಲ ಆದ್ದರಿಂದ ಆಕೆಯು ಅವರ ಮೇಲೆ ಸುಳ್ಳಾರೋಪ 
ಹೊರಿಸಿದಳು. ಯೂಸುಫ್‌ರನ್ನು(ಅ) ಜೈಲಿಗೆ ಹಾಕುವಂತೆ ಪ್ರೇರೇಪಿಸಿದಳು. ಹಾಗೆಯೇ 
ಸರದಾರನು ಯೂಸುಫ್‌ರನ್ನು(ಅ) ಜೈಲಿಗೆ ಹಾಕಿದನು. ಜೈಲಿನಲ್ಲಿ ಯುಸೂಫ್‌ರ(ಅ) ಜತೆ 
ಇನ್ನಿಬ್ಬರು ಕೈದಿಗಳಿದ್ದರು. ಅವರ್ರೀವರೂ ರಾಜನ ಪರಿಚಾರಕರಾಗಿದ್ದರು. 


30 ಪ್ರವಾದಿ ಚರಿತ್ರೆ ಭಾಗ-3 


ಯೂಸುಘ್‌ರು(ಅ) ಕೆಲ ದಿನಗಳಲ್ಲಿಯೇ ಅವರೀರ್ವರ ಆಪ್ತ ಮಿತ್ರರಾಗಿ ಬಿಟ್ಟರು. 
ಯೂಸುಫ್‌ರ(ಅ) ಸತ್ಯನಿಷ್ಠೆ ಉತ್ತಮ ಗುಣನಡತೆ ಮತ್ತು ಧರ್ಮ ನಿಷ್ಠೆಯಿಂದ ಅವರು 
ಪ್ರಭಾವಿತರಾಗಿದ್ದರು. 


ಕನಸಿನ ವಿವರಣೆ 

ಒಂದು ದಿನ ಜೈಲಿನ ಇಬ್ಬರು ಸಂಗಾತಿಗಳೂ ಯೂಸುಫ್‌ರ(ಅ) ಬಳಿಗೆ ಬಂದರು. 
"ನಾನು ರಾಜನಿಗೆ ಮದ್ಯ ವಿತರಣೆ ಮಾಡುವ ಕನಸು ಕಂಡಿದ್ದೇನೆ" ಒಬ್ಬ ಹೇಳಿದ. ಇನ್ನೊಬ್ಬ 
"ನಾನು ನನ್ನ ತಲೆಯ ಮೇಲಿರಿಸಿದ್ದ ರೊಟ್ಟಿಯನ್ನು ಪಕ್ಷಿಗಳು ಕುಕ್ಕಿ ತಿನ್ನುತ್ತಿರುವ ಕನಸು 
ಕಂಡಿದ್ದೇನೆ." "ನೀವು ಸದ್ಗುಣವಂತರೆಂದು ನಮಗೆ ತಿಳಿದಿದೆ. ನೀವು ದಯವಿಟ್ಟು ನಮ್ಮ 
ಕನಸಿನ ವಿವರಣೆಯನ್ನು ತಿಳಿಸಿರಿ" ಇಬ್ಬರೂ ಯೂಸುಫ್‌ರನ್ನುಆ) ಒತ್ತಾಯಿಸಿದರು. 

ಜನರು ಹಾದಿ ತಪ್ಪಿದ್ದಾರೆ. ದುಷ್ಕೃತ್ಯಗಳನ್ನು ಮಾಡಲು ಯಾರೂ ಹೇಸುವುದಿಲ್ಲ 
ಎಲ್ಲಕ್ಕಿಂತ ಮಿಗಿಲಾಗಿ ವಿಗ್ರಹಪೂಜೆ ಮತ್ತು ಬಹುದೇವಾರಾಧನೆ ತಾಂಡವವಾಡುತ್ತಿದೆ. 
ದೇಶದಲ್ಲಿ ಕಾಡಿನ ನೀತಿ ಜಾರಿಯಲ್ಲಿದೆ. ಆಳುವವರ ಮನಸ್ಸಿಗೆ ತೋಚಿದ್ದೇ ಕಾನೂನು. 
ಅಲ್ಲಾಹನನ್ನು ಎಲ್ಲರೂ ಮರೆತಿದ್ದಾರೆ. ಈಜಿಪ್ಟ್‌ನ ಈ ಸ್ಥಿತಿಯನ್ನು ಯೂಸುಫ್‌(ಅ) ಕಣ್ಣಾರೆ 
ಕಂಡಿದ್ದರು. ಅವರು ತಮಗೆ ದೊರೆತ ಅವಕಾಶವನ್ನು ಬಡ SEAN ತಮ್ಮ 
ಜೈಲಿನ ಸಂಗಾತಿಗಳೊಡನೆ ಹೀಗೆಂದರು: 

"ಊಟದ ವೇಳೆಯಾಗುವುದಕ್ಕಿಂತ ಮುಂಚೆ ನಿಮಗೆ ನಾನು ಕನಸಿನ ವಿವರಣೆಯನ್ನು 
ತಿಳಿಸುತ್ತೇನೆ. ಅದನ್ನು ಅಲ್ಲಾಹನು ನನಗೆ ಕಲಿಸಿಕೊಟ್ಟಿದ್ದಾನೆ. ಅಲ್ಲಾಹನನ್ನು ನಂಬದ ಮತ್ತು 
ಪರಲೋಕವನ್ನು ನಿಷೇಧಿಸುವವರ ಹಾದಿಯನ್ನು ನಾನು ತೊರೆದಿದ್ದೇನೆ. ನಾನು ನನ್ನ 
ಪಿತಾಮಹರಾದ ಇಬ್ರಾಹೀಮ್‌, ಇಸ್ಟಾಕ್‌, ಯಲ್‌ಕೂಬ್‌ ಎಂಬವರ ಮಾರ್ಗವನ್ನು 
ಅವಲಂಬಿಸಿದ್ದೇನೆ. ಅಲ್ಲಾಹನೊಂದಿಗೆ ಏನನ್ನಾದರೂ ಸಹಭಾಗಿಗೊಳಿಸುವ ಹಕ್ಕು ನಮಗಿಲ್ಲ, 
ಅದು ನಮಗೂ ಇಡೀ ಮಾನವ ಸಮೂಹಕ್ಕೂ ಅಲ್ಲಾಹನು ನೀಡಿರುವ ಅನುಗ್ರಹವಾಗಿದೆ. 
ಆದರೆ ಹೆಚ್ಚಿನ ಜನರು ಕೃತಜ್ಞರಾಗುವುದಿಲ್ಲ, ಅದಿರಲಿ, ನನ್ನ ಜೈಲಿನ ಮಿತ್ರರೇ, ವಿವಿಧ 
ಆಜ್ಞಾಧಿಕಾರಗಳಿರುವ ಅನೇಕರು ಉತ್ತಮರೋ? ಅಥವಾ ಸರ್ವಾಧಿಕಾರಿಯಾದ ಏಕೈಕನಾದ 
ಅಲ್ಲಾಹನೋ?" 

"ಅಲ್ಲಾಹನನ್ನು ತೊರೆದು ಬೇರೇನೋ ಹೆಸರುಗಳಿಂದ ನೀವು ಅವುಗಳನ್ನು ಪೂಜಿಸು 
ತ್ತೀರಿ. ಆ ಹೆಸರುಗಳನ್ನು ನೀವು ಮತ್ತು ನಿಮ್ಮ ಪೂರ್ವಜರು ಇರಿಸಿದ್ದಾಗಿದೆ. ಆ ಕುರಿತು 
ಅಲ್ಲಾಹನು ಯಾವುದೇ ಆಧಾರವನ್ನು ನೀಡಿಲ್ಲ ಆಜ್ಞಾಧಿಕಾರವು ಕೇವಲ ಅಲ್ಲಾಹನಿಗೆ 
ಮಾತ್ರ. ಕೇವಲ ಆತನಿಗೆ ಶರಣಾಗಬೇಕೆಂದು ನನಗೆ ಆಜ್ಞಾಫಿಸಲಾಗಿದೆ. ಅದುವೇ ಸನ್ಮಾರ್ಗ. 
ಆದರೆ, ಹೆಚ್ಚಿನ ಜನರು ಅದನ್ನು ಅರಿತುಕೊಳ್ಳುವುದಿಲ್ಲ" 


ಪ್ರವಾದಿ ಯೂಸುಫ್‌(ಅ) 31 


"ಜೈಲಿನ ನನ್ನ ಸಂಗಾತಿಗಳೇ, ನಿಮ್ಮಲ್ಲೋರ್ವನು ಯಜಮಾನನಿಗೆ ಮದ್ಯ ಸುರಿದು 
ಕೊಡುವನು. ಇನ್ನೊಬ್ಬನನ್ನು ಗಲ್ಲಿಗೇರಿಸಲಾಗುವುದು. ಆತನ ತಲೆಯನ್ನು ಪಕ್ಷಿಗಳು ಕುಕ್ಕಿ 
ತಿನ್ನುವುವು. ಇದು ನೀವು ತಿಳಿಸಿದ ಕನಸಿನ ವಿವರಣೆ. ಅದು ನರ್ಯಾರಾಗಿ, ಬಿಟ್ಟಿದೆ.” 

ಜೈಲಿನಿಂದ ಬಿಡುಗಡೆ ಹೊಂದಬಹುದೆಂದು ಭಾವಿಸಲಾಗಿದ್ದ ಸಂಗಾತಿಯೊಡನೆ ರಾಜರ 
ಬಳಿ ಹೋದರೆ ತನ ನ್ನ ಬಗ್ಗೆ ತಿಳಿಸುವಂತೆ ಯೂಸುಫ್‌(ಅ) ಪ್ರತ್ಯೇಕವಾಗಿ ತಿಳಿಸಿದರು. ಆದರೆ 
ಆತ ಆ ವಿಷಯವನ್ನು ಮರೆತು ಬಿಟ್ಟ ಆದ್ದರಿಂದ ಯೂಸುಫ್‌(ಅ) ಅನಂತರವೂ ಕೆಲವು 
ವರ್ಷ ಜೈಲಿನಲ್ಲಿರಬೇಕಾಯಿತು. 


ರಾಜನ ಕನಸು 
ಹೀಗಿರಲು ಒಂದು ದಿನ ರಾಜನಿಗೆ ಕನಸು ಬಿತ್ತು. ಅದ್ಭುತ ಕನಸು. ಏಳು ಬಲಿಷ್ಟ 
ಹಸುಗಳು, ಏಳು ದುರ್ಬಲ ಹಸುಗಳು. ದುರ್ಬಲ ಹಸುಗಳು ಬಲಿಷ್ಠ ಹಸುಗಳನ್ನು 
ತಿನ್ನುತ್ತವೆ. ಏಳು ಹಸಿರು ತೆನೆ, ಏಳು ಒಣಗಿದ ತೆನೆ. ಇದು ರಾಜನಿಗೆ ಬಿದ್ದ ಕನಸು. 
ರಾಜನು ಅರಮನೆಯ ಪಂಡಿತರನ್ನು ಕರೆಸಿದ. ಅವರೊಡನೆ ಕನಸಿನ ವಿವರಣೆ 
ಕೇಳಿದ. ಅವರಿಗೆ ಅದನ್ನು ವಿವರಿಸಲಾಗಲಿಲ್ಲ ಪೊಳ್ಳು ಕನಸೆಂದು ಅವರು ಹೇಳಿದರು. 
ಆಗ ಜೈಲಿನಿಂದ ಹೋಗಿದ್ದ ಪರಿಚಾರಕನಿಗೆ ಯೂಸುಫ್‌ರ(ಅ) ನೆನಪಾಯಿತು. 
ಆತನು ರಾಜನಿಗೆ ಯೂಸುಫ್‌ರ(ಅ) ವಿಷಯ ತಿಳಿಸಿದ. ರಾಜನ ಆಜ್ಞೆಯಂತೆ ಸೇವಕರು 
ಯೂಸುಫ್‌ರ(ಅ) ಬಳಿ ಹೋಗಿ ರಾಜನ ಕನಸಿನ ವಿಷಯವನ್ನು ತಿಳಿಸಿದರು. ಕನಸಿನ 
ವಿವರಣೆ ನೀಡುವಂತೆ ವಿನಂತಿಸಿದರು. ಯೂಸುಪ್‌(ಅ) ಕನಸನ್ನು ಹೀಗೆ ವ್ಯಾಖ್ಯಾನಿಸಿದರು: 
"ನಿರಂತರ ಏಳು ವರ್ಷಗಳ ಕಾಲ ಬೇಸಾಯ ಮಾಡಿರಿ, ಉಳಿದ ಧಾನ್ಯವನ್ನು 
ದಾಸ್ತಾನಿರಿಸಿರಿ. ಮುಂದಿನ ಏಳು ವರ್ಷ ಭೀಕರ ಬರಗಾಲವಿರುತ್ತದೆ. ಆಗ ಈ ದಾಸ್ತಾನಿನಿಂದ. 
ಜನರಿಗೆ ಆಹಾರ ನೀಡಬಹುದು. ಆ ಬಳಿಕ ಪುನಃ ಸಮೃದ್ಧಿಯ ಕಾಲ ಬರುವುದು." 
ಕನಸಿನ ವ್ಯಾಖ್ಯಾ ನವು ರಾಜನಿಗೆ ಚೆನ್ನಾಗಿ ಮನವಕಿಯಾನಿತು, ಯೂಸುಘ್‌ರನ್ನು 
ಕರೆ ತರಲು ರಾಜ ಜನ ಕಳುಹಿಸಿದ. 
"ನಾನು ಮಾಡಿದ ಅಪರಾಧವೇನೆಂದು ತಿಳಿಸಬೇಕು ಅಥವಾ ನನ್ನ ನಿರಪರಾಧಿತ್ವವನ್ನು 
ಸ್ಪಷ್ಟಪಡಿಸಬೇಕು. ಇಲ್ಲದಿದ್ದರೆ ನಾನು ಜೈಲಿನಿಂದ ಹೊರಬರುವುದಿಲ್ಲ" ಯೂಸುಫ್‌(ಆ) 
ಟಾ) ಹೇಳಿದರು. ರಾಜನು ಸರದಾರನನ್ನೂ ಆತನ ಕುಟುಂಬದವರನ್ನೂ ಮಹಿಳೆ 
ಯರನ್ನೂ ಕರೆಸಿದನು. ಅವರೊಡನೆ ಯೂಸುಘರ | ಬಗ್ಗೆ ವಿಚಾರಿಸಿದನು. "ಯೂಸುಫ್‌ರು 
ಯಾವ ತಪ್ಪನ್ನೂ ಮಾಡಿಲ್ಲ ಅವರು ನಿಷ್ಕಳಂಕರು ಮತ್ತು ಸತ್ಯಸಂಧರು.” ಅವರು ` 
ಒಕ್ಕೊರಳಿನಿಂದ ಉತ್ತರಿಸಿದರು. 


32 ಪ್ರವಾದಿ ಚರಿತ್ರೆ ಭಾಗ-3 


SS 


ರಾಜನು ಯೂಸುಘ್‌ರನ್ನು ಕರೆಸಿದನು. ಅವರಿಗೆ ಆಡಳಿತಾಧಿಕಾರವನ್ನು ನೀಡಿದನು. 

ಸಮೃದ್ಧಿಯ ಏಳು ವರ್ಷಗಳು ಮುಗಿದುದೇ ತಿಳಿಯಲಿಲ್ಲ. ದೇಶವು ಭೀಕರ 
ಬರಗಾಲಕ್ಕೆ ತುತ್ತಾಯಿತು. ಜನರು ವಿದೂರ ಪ್ರದೇಶಗಳಿಂದ ಆಹಾರ ಧಾನ್ಯಗಳಿಗಾಗಿ 
ಈಜಿಪ್ಟ್‌ಗೆ ಬಂದರು. ಹೀಗೆ ಬಂದವರಲ್ಲಿ ಯೂಸುಘ್‌ರ(ಅ) ಅಣ್ಣಂದಿರೂ ಸೇರಿದ್ದರು. 
ಅವರನ್ನು ಕಂಡ ಕೂಡಲೇ ಯೂಸುಘ್‌ರಿಗೆ(ಅ) ಗುರುತು ಸಿಕ್ಕಿತು. ಆದರೆ ಅಣ್ಣಂದಿರಿಗೆ 
ಅವರ ಸಿರು ಸಿಗಲಿಲ್ಲ 

ಅವರು ಯಾರು? ಎಲ್ಲಿಂದ ಬಂದವರು? ಮನೆಯ ಸ್ಥಿತಿಗತಿ "ಹೇಗಿದೆ? ಇತ್ಯಾದಿ 
ವಿಷಯಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡರು. ಅದೇ ವೇಳೆ ಯೂಸುಫ್‌! ಫ್‌ರು(ಆ) 
ಉಪಾಯದಿಂದ ತಂದೆ ಮತ್ತು ತಮ್ಮನ ಬಗ್ಗೆಯೂ ವಿಚಾರಿಸಿದರು. 

ಯೂಸುಫ್‌ರ(ಅ) ಸಹೋದರರು ಆಹಾರ ಧಾನ್ಯಗಳನ್ನು ಚೀಲದಲ್ಲಿ ತುಂಬಿಸಿ 
ಕೊಂಡರು. ಅನಂತರ ಮರು ಪಯಣಕ್ಕೆ ಸಿದ್ಧರಾದರು. "ಮುಂದಿನ ಬಾರಿ ಬರುವಾಗ 
ನಿಮ್ಮ ತಮ್ಮ ಬಿನ್‌ ಯಾಮಿನ್‌ನನ್ನೂ ಕರೆ ತನ್ನಿರಿ" ಎಂದು ಯೂಸುಫ್‌() ಆದೇಶಿಸಿದರು. 
ಕರೆ ತರದಿದ್ದರೆ ಆಹಾರ ಧಾನ್ಯ ನೀಡುವುದಿಲ್ಲವೆಂದು ಎಚ್ಚರಿಸಿದರು. 

ಸಹೋದರರು ಪುನಃ ಬಂದರು. ತಮ್ಮ ಅವರ ಜತೆಗಿದ್ದರು. ಯೂಸುಫ್‌ರು(ಆ) 
ಅವನೊಂದಿಗೆ ಪ್ರತ್ಯೇಕವಾಗಿ ಸಂಭಾಷಣೆ ನಡೆಸಿದರು. ಇಬ್ಬರಿಗೂ ಪರಸ್ಪರ ಗುರುತು 
ಸಿಕ್ಕಿತು. ಅಣ್ಣಂದಿರಿಗೆ ಅದು ತಿಳಿದಿರಲಿಲ್ಲ ಅಷ್ಟರಲ್ಲಿ ಜಿನ್‌ ಯಾಮಿನ್‌ನನ್ನು ತನ್ನ ಜತೆ 
ನಲ್ಲಸಲಿಕಾಗ ಯೂಸುಫ್‌ರು(ಅ) ಒಂದು ಉಪಾಯ ಹೂಡಿದ್ದರು. ಆದ್ಧರಿಂದ rd 
ಸಹೋದರರು ಬಿನ್‌ ಯಾಮಿನ್‌ನನ್ನು ಅಲ್ಲಿಯೇ ಎಡಗಾಲು, ಇದರಿಂದ 
ಯಆ್‌ಕೂಬ್‌ರು(ಅ) ಇಬ್ಬರು ಪು ತ್ರರನ್ನು ಕಳೆದುಕೊಂಡರು. 

ಸಹೋದರರು ಪುನಃ ಮರಳಿ ಬಡಿ, ಈ ಬಾರಿ ಅವರು ಯೂಸುಘ್‌ರನ್ನು 
ಗುರುತಿಸಿದರು. ಯೂಸುಫ್‌ರು(ಅ) ಆ ಬಗ್ಗೆ ಸುಳಿವು ನೀಡಿದ್ದರು. 

ಈ ಬಾರಿ ಯೂಸುಫ್‌ರು(ಅ), ಅಣ್ಣಂದಿರನ್ನು ಬಹಳ ವಿಶೇಷವಾಗಿ ಉಪಚರಿಸಿ 
ಕಳುಹಿಸಿದರು. ಅಂತೆಯೇ ಇನ್ನೊಮ್ಮೆ ಬರುವಾಗ ತಂದೆಯವರನ್ನೂ ಇತರ ಸಂಬಂಧಿಕರನ್ನೂ 
ಈಜಿಪ್ಟ್‌ಗೆ ಕರೆ ತರುವಂತೆ ಆದೇಶಿಸಿದರು. ತಾನು ಧರಿಸಿದ್ದ ಅಂಗಿಯನ್ನು ತೆಗೆದುಕೊಟ್ಟು 
ಅದನ್ನು ತಂದೆಯವರಿಗೆ ತಲುಪಿಸುವಂತೆ ತಿಳಿಸಿದರು. 

ಯುಲ್‌ಕೂಬ್‌ರಿಗ(ಅ) ಹೆಲವು ವರ್ಷಗಳಿಂದ ಕಣ್ಣು ಕಾಣಿಸುತ್ತಿರಲಿಲ್ಲ ಆ 
ಅಂಗಿಯನ್ನು ಅವರ ಮುಖಕ್ಕೆ ಹಾಕಿದರೆ ದೃಷ್ಟಿ ಮರಳುವುದೆಂದು ಯೂಸುಫ್‌(ಅ) 
ತಿಳಿಸಿದರು. 

ಸಹೋದರರು ಈಜಿಪ್ಟ್‌ನಿಂದ ಹೋದರು. ಅವರು ಕನ್‌ಆನ್‌ ಪ್ರಾಂತ್ಯಕ್ಕೆ ಸಮೀಪಿಸುತ್ತಿ 


ಪ 


ಪ್ರವಾದಿ ಯೂಸುಫ್‌(ಅ) 33 
LL 


ರುವಾಗಲೇ ಯಲ್‌ಕೂಬ್‌ರಿಗೆ(ಅ) ಯೂಸುಫ್‌ರ ವಾಸನೆ ಬಂತು. ಅವರು 
ಮನೆಯಲ್ಲಿದ್ದವರಿಗೆ ಆ ವಿಷಯವನ್ನು ತಿಳಿಸಿದರು. ಏನೋ ಅರಳು ಮರಳು ಎನ್ನುತ್ತಾ 
ಅವರು ಗೇಲಿ ಮಾಡಿದರು. 

ಯೂಸುಫ್‌ರ(ಅ ಸಹೋದರರು ಮನೆಗೆ ಮರಳಿದರು. ಅಂಗಿಯನ್ನು ತಂದೆಯ 
ಮುಖಕ್ಕೆ ಹಾಕಿದರು. ಅವರಿಗೆ ಪುನಃ ಕಣ್ಣು ಕಾಣಿಸಿತು. 
ಈಜಿಪ್ಟ್‌ನಲ್ಲಿ 

ಹಲವು ವರ್ಷಗಳ ಹಿಂದೆ ಅಗಲಿದ ಪುತ್ರ ಬದುಕಿದ್ದಾನೆ. ಆತ ಈಜಿಪ್ಟ್‌ನಲ್ಲಿ ಆಡಳಿತ 
ಗಾರನಾಗಿದ್ದಾನೆ ಎಂಬ ಸುದ್ದಿ ತಿಳಿದ ತಂದೆಯ ಆನಂದಕ್ಕೆ ಪಾರವೇ ಇರಲಿಲ್ಲ ಪುತ್ರನನ್ನು 
ನೋಡಲು ಅವರು ಕಾತರರಾಗಿದ್ದರು. ಅವರು Wien ಜತೆ ಈಜಿಪ್ಟ್‌ಗೆ ಹೊರಟರು. 

ಯಲ್‌ಕೂಬ್‌(ಅ) ಮತ್ತು ನುಟಂಬದನರು ಈಜಿಪ್ಟ್‌ಗೆ ಬಂದರು. ಯೂಸುಫ್‌ (ಅ) 
ನಗರದ ದ್ವಾರದಲ್ಲಿ ಅವರನ್ನು ಸ್ವಾಗತಿಸಿದರು. ಗೌರವಾದರಗಳಿಂದ ರಾಜಧಾನಿಗೆ 
ಕರೆದೊಯ್ದರು. ತಂದೆ ತಾಯಂದಿರನ್ನು ಪಟ್ಟದಲ್ಲಿ ಕುಳ್ಳಿರಿಸಿದರು. ಎಲ್ಲರೂ ಯೂಸುಫ್‌ರ(ಅ) 
ಅಧಿಕಾರವನ್ನು ಅಂಗೀಕರಿಸಿದರು. ಅವರ ಮುಂದೆ ಸಾಷ್ಟಾಂಗವೆರಗಿದರು. "ಇದು ಅಂದು 
ನಾನು ಕಂಡಿದ್ದ ಕನಸಿನ ವಾಸ್ತವಿಕತೆಯಾಗಿದೆ' ಯೂಸುಫ್‌(ಅ) ತಂದೆಯೊಡನೆ ಹೇಳಿದರು. 

ಅಲ್ಲಾಹನು ನೀಡಿದ ಅನುಗ್ರಹವನ್ನು ಸ್ಥರಿಸುತ್ತಾ ಯೂಸುಫ್‌ರು(ಆ) ಅಲ್ಲಾಹನಿಗೆ 
ಕೃತಜ್ಞತೆ ಹೇಳಿದರು. ನನ್ನನ್ನು ಮುಸ್ಲಿಮನಾಗಿ ಮರಣಗೊಳಿಸಬೇಕೆಂದು ಸಜ್ಜನರ ಜತೆ 
ಸೇರಿಸಬೇಕೆಂದೂ ವಿನಮ್ರವಾಗಿ ಪ್ರಾರ್ಥಿಸಿದರು. 

ಯೂಸುಫ್‌ರ(ಅ) ಸಹೋದರರು ತಮ್ಮ ದುರ್ವರ್ತನೆಗಾಗಿ ನಾಚಿಕೆಪಟ್ಟರು. ತಾವು 
ಮಾಡಿದ ಅಕ್ರಮಗಳಿಗಾಗಿ ಯೂಸುಫ್‌ (ಅ) ಪ್ರತೀಕಾರ ಕ್ರಮ ಕೈಗೊಳ್ಳಬಹುದೆಂದು 
ಹೆದರಿದರು. ಆದರೆ, ಅಲ್ಲಾಹನ ಪ್ರವಾದಿಯೂ ಆಗಿದ್ದ ನ ಯೂಸುಫ್‌(ಅ) ತಮ್ಮ ಅಣ್ಣಂದಿರನ್ನು 
ಕ್ಷಮಿಸಿದರು. 

ಅಭ್ಯಾಸ 

ಪ್ರವಾದಿ ಯೂಸುಫ್‌ರ(ಅ) ಕನಸಿನ ವ್ಯಾಖ್ಯಾನವನ್ನು ವಿವರಿಸಿರಿ. 
ಪ್ರವಾದಿ ಯೂಸುಫ್‌ರು(ಅ) ಜೈಲಿನಿಂದ ಹೇಗೆ ಬಿಡುಗಡೆಯಾದರು? 
ರಾಜನ ಕನಸನ್ನು ಯೂಸುಫ್‌(ಅ) ಹೇಗೆ ವ್ಯಾಖ್ಯಾನಿಸಿದರು? 
ಯೂಸುಫ್‌(ಅ) ತನ್ನ ತಂದೆ ತಾಯಿಯನ್ನು ಪುನಃ ಸಂಧಿಸಿದ್ದು ಹೇಗೆ? 
ಯೂಸುಫ್‌ರ(ಅ) ಚರಿತ್ರೆಯಿಂದ ನೀವು ಕಲಿತ ನೀತಿ ಪಾಠವೇನು? 


Wm ಇಡಾ ಓಉ N= 


೪ 
ಪ್ರವಾದಿ ಮೂಸಾ(ಅ) 


ಪ್ರವಾದಿ ಯೂಸುಫ್‌ರು(ಅ) ಈಜಿಪ್ಟ್‌ನ ಆಡಳಿತಗಾರರಾಗಿದ್ದಾಗೆ, ಪ್ರವಾದಿ 
ಯಲ್‌ಕೂಬ್‌(ಅ) ಮತ್ತು ಕುಟುಂಬವು ಅಲ್ಲಿ ಬಂದು ನೆಲೆಸಿತೆಂದು ನಿಮಗೆ ತಿಳಿದಿದೆಯಷ್ಟೆ 

ಯಆ್‌ಕೂಬ್‌ರಿಗೆ(ಅ) ಇಸ್ರಾಈಲ್‌ ಎಂಬ ಹೆಸರೂ ಇತ್ತು. ಅವರ ಸಂತಾನಗಳನ್ನು 
ಬನೂ ಇಸ್ರಾಈಲರು ಎಂದು ಕರೆಯಲಾಗುತ್ತದೆ. 

ಕ್ರಮೇಣ ಇಸ್ರಾಈಲರ ಜನಸಂಖ್ಯೆ ಹೆಚ್ಚಿತು. 

ಯಲ್‌ಕೂಬ್‌(ಅ) ಮತ್ತು ಯೂಸುಫ್‌(ಅ) ನಿಧನರಾದರು. ಅನಂತರವೂ ಬನೂ 
ಇಸ್ರಾಈಲರು ಮುಸ್ಲಿಮರಾಗಿಯೇ ಬಾಳಿದರು. ಆದರೆ ಈಜಿಪ್ಟ್‌ನಲ್ಲಿ ಅವರು ಅಧಿಕಾರ 
ಕಳಕೊಂಡಿದ್ದರು. ಅಲ್ಲಿನ ಆದಿವಾಸಿಗಳಾಗಿದ್ದ ಖಿಜ್ಜಿಗಳು ಅಧಿಕಾರ ವಶಪಡಿಸಿದ್ದರು. 
ಅವರಿಗೆ ಇಸ್ಲಾಮ್‌ನಲ್ಲಿ ಆಸಕ್ತಿಯಿರಲಿಲ್ಲ, ಬನೂ ಇಸ್ರಾಈಲರೂ ಸಹ ಇಸ್ಲಾಮಿನ ನೈಜ 
ಹಾದಿಯಿಂದ ದೂರ ಸರಿದು ಪಾರಂಪರ್ಯ ಸಮುದಾಯವಾಗಿ ಅಧಃಪತನಗೊಂಡಿದ್ದರು. 

ಖಬ್ದಿಗಳು ಮತ್ತು ಫರೋವಾ ರಾಜಂದಿರು ಇಸ್ರಾಈಲರನ್ನು ದ್ವೇಷಿಸಲಾರಂಭಿಸಿದರು. 
ಅವರು ಇಸ್ರಾತಈಲರನ್ನು ಗುಲಾಮರಾಗಿ ಪೀಡಿಸಿ ಮರ್ದಿಸಿದರು. ಅದನ್ನು ಕುರ್‌ಆನ್‌ 
ಹೀಗೆ ವಿವರಿಸಿದೆ: 

"ಖಂಡಿತವಾಗಿಯೂ ಫರೋವಾ ದೇಶದಲ್ಲಿ ದರ್ಪದಿಂದ ವರ್ತಿಸಿದ. ಪ್ರಜೆಗಳನ್ನು 
ಆತ ವರ್ಗಗಳಾಗಿ ವಿಂಗಡಿಸಿದ. ಅವರಲ್ಲೊಂದು ವರ್ಗವನ್ನು ಆತ ಪೀಡಿಸಿದ. ಅವರ 
ಗಂಡು ಮಕ್ಕಳನ್ನು ಕೊಂದು ಹಾಕಿದ. ಹೆಣ್ಣು ಮಕ್ಕಳನ್ನು ಉಳಿಸಿದ. ನಿಶ್ಚಯವಾಗಿಯೂ ಆತ 
ವಿನಾಶಕಾರಿಗಳಲ್ಲಿ ಸೇರಿದ್ದಾನೆ.'' (ಪವಿತ್ರ ಕುರ್‌ಆನ್‌, 28:4) 

ಹಿಂಸೆ ದೌರ್ಜನ್ಯ ಮಿತಿ ಮೀರಿತು. ಫರೋವಾ ಮತ್ತು ಜನರ ಅನಾಚಾರವೂ 


ಪ್ರವಾದಿ ಮೂಸಾ(ಅ) 35 


ಹೆಚ್ಚಿತು. ಆತ ದೇವನೆಂದು ಹೇಳಿಕೊಂಡ. ಆತನ ಮಾತು ವೇದವಾಕ್ಯವಾಯಿತು. ಯಾರೂ 
ಅದನ್ನು ವಿರೋಧಿಸುವಂತಿರಲಿಲ್ಲ ಓರ್ವ ಪ್ರವಾದಿಯ ಆಗಮನ ಅನಿವಾರ್ಯವಾಯಿತು. 

ಇಸ್ರಾಈಲರಲ್ಲಿ 'ಇಮ್ರಾನ್‌' ಎಂಬೋರ್ವರಿದ್ದರು. ಅವರ ಹೆಂಡತಿ 
ಗರ್ಭಿಣಿಯಾದರು. ಒಂದು ವೇಳೆ ಗಂಡು ಮಗು ಹುಟ್ಟಿದರೆ, ಫರೋವನ ಭಟರು 
ಅದನ್ನು ಕೊಲ್ಲುತ್ತಾರೆ. ಅದನ್ನು ಸ್ಮರಿಸಿ ಆ ಮಾತೃ ಹೃದಯ ತಲ್ಲಣಿಸಿತು. 

ಅವರ ಊಹೆಯಂತೆಯೇ ಆಯಿತು. ಅವರಿಗೆ ಗಂಡು ಮಗು ಹುಟ್ಟಿತು. ಮೂಸಾ 
ಎಂದು ಆ ಮಗುವಿನ ಹೆಸರು. 

ಆದರೆ ಅಲ್ಲಾಹನು ಯಾರನ್ನಾದರೂ ಉಳಿಸಬಯಸಿದರೆ, ಅವರನ್ನು ಕೊಲ್ಲಲು 
ಯಾರಿಗಾದರೂ ಸಾಧ್ಯವಿದೆಯೇ? ಮಗುವನ್ನು ಉಳಿಸಬೇಕು. 

ಮೂಸಾರ ತಾಯಿಗೆ ಅಲ್ಲಾಹನು ಒಂದು ಉಪಾಯವನ್ನು ಬೋಧಿಸಿದನು. ಮಗುವನ್ನು 
ಒಂದು ಪೆಟ್ಟಿಗೆಯಲ್ಲಿ ಹಾಕಬೇಕು. ಅನಂತರ ನದಿಯಲ್ಲಿ ತೇಲಿಸಿ ಬಿಡಬೇಕು. 

ನದಿಯ ನೀರಲ್ಲಿ ಒಂದು ಪೆಟ್ಟಿಗೆ ಮೆಲ್ಲನೆ ತೇಲಿ ಬರುತ್ತಿದೆ. ಫರೋವನ ಕುಟುಂಬ 
ದವರಿಗೆ ಅದು ಕಾಣಿಸಿತು. ಅವರು ಪೆಟ್ಟಿಗೆಯನ್ನು ತೆರೆದರು. 

“ಒಹೋ! ಅವರು ಆಶ್ಚರ್ಯ ಚಕಿತರಾದರು. ಪೆಟ್ಟಿಗೆಯಲ್ಲೊಂದು ಮಗು, ಚಿನ್ನದ 
ಗೊಂಬೆ." ಅವರು ಮಗುವನ್ನು ಅರಮನೆಗೆ ತಲಪಿಸಿದರು. 

ಮಗುವಿಗೆ ಹಾಲುಣಿಸುವ ದಾದಿಯೋರ್ವಳು ಬೇಕಾಗಿತ್ತು. ಈ ಸುದ್ದಿ ಊರಿಡೀ 
ವ್ಯಾಪಿಸಿತು. ಅರಮನೆಯಲ್ಲಿರುವ ಮಗುವಲ್ಲವೇ, ಆ ಮಗುವಿಗೆ ಮೊಲೆಯುಣಿಸಲು 
ಹಲವರು ಪೈಪೋಟಿಯಿಂದ ಬಂದರು. 

ಆದರೆ ಏನಾಯಿತು? ಯಾರ ಮೊಲೆಯನ್ನೂ ಆ ಮಗು ಕುಡಿಯುವುದಿಲ್ಲ ಕೊನೆಗೆ 
ಆ ಮಗು ತನ್ನ ತಾಯಿಯ ಮಡಿಲು ಸೇರಿತು. ಆದರೆ ಅದು ತಾಯಿ ಮತ್ತು ಮಗನೆಂದು 
ಯಾರಿಗೂ ತಿಳಿದಿರಲಿಲ್ಲ ಹೀಗೆ ಕೊಲ್ಲುವ ವೈರಿಯ ಪೋಷಣೆಯಿಂದ ಮೂಸಾರು 
ತಾಯಿಯ ಮಡಿಲಲ್ಲಿಯೇ ಸುಖವಾಗಿ ಬೆಳೆದರು. ಅಲ್ಲಾಹನ ಉಪಾಯವನ್ನು 
ಮೀರಿಸಲಾದೀತೇ? | 

ಮೂಸಾ ಬೆಳೆದು ದೊಡ್ಡವರಾದರು. ಅಲ್ಲಾಹನು ಅವರಿಗೆ ಬುದ್ಧಿ ಮತ್ತು ವಿದ್ಯೆ 
ನೀಡಿ ಅನುಗ್ರಹಿಸಿದನು. 


ದೇಶಾಂತರ 

ಎಂದಿನಂತೆಯೇ ಮೂಸಾ ಆ ದಿನವೂ ಸುತ್ತಾಡಿ ಬರಲು ಹೊರಟರು. ವೈರಿ ಯಾರು 
ಮಿತ್ರರು ಯಾರು ಎಂಬುದನ್ನು ಅವರು ಚೆನ್ನಾಗಿ ತಿಳಿದಿದ್ದರು. ಆದರೆ ಯಾರೇ ಅನ್ಯಾಯ 
ಮಾಡಿದರೂ ಅವರು ಸಹಿಸುತ್ತಿರಲಿಲ್ಲ. 


36 ಪ್ರವಾದಿ ಚರಿತ್ರೆ ಭಾಗ-3 


ದಾರಿಯಲ್ಲಿ ಅವರಿಗೆ ಒಂದು ದೃಶ್ಯ ಕಾಣಿಸಿತು. ಓರ್ವ ಇಸ್ರಾಈಲಿ ಮತ್ತು ಓರ್ವ 
ಖಿಜ್ಜಿ ಪರಸ್ಪರ ಜಗಳಾಡುತ್ತಿದ್ದರು. ಇಸ್ರಾಈಲನು ಮೂಸಾರನ್ನು ಸಹಾಯಕ್ಕೆ ಕರೆದನು. 
ಮೂಸಾರು(ಅ) ಅವರ ಬಳಿ ಹೋದರು. ಅಕ್ರಮಿಯಾಗಿದ್ದ ಖಿಜ್ಜಿಗೆ ಮುಷ್ಟಿ ಬಿಗಿದು ಒಮ್ಮೆ 
ಗುದ್ದಿದರು. ಆತ ಅಂಗಾತ ಬಿದ್ದು ಪ್ರಾಣ ಬಿಟ್ಟ 

ಈ ಹಗರಣವನ್ನು ಯಾರೂ ನೋಡಿರಲಿಲ್ಲ ಮೂಸಾ ಮತ್ತು ಸಂಗಡಿಗ ಅಲ್ಲಿಂದ 
ಪಾರಾದರು. ಅನಿರೀಕ್ಷಿತವಾಗಿ ತಪ್ಪು ಸಂಭವಿಸಿದ್ದರೂ ಅದರಿಂದ ಮೂಸಾರಿಗೆ ತುಂಬಾ 
ದುಃಖವಾಯಿತು." ಅವರು ಅಲ್ಲಾಹನೊಡನೆ ಮನನೊಂದು ಕ್ಷಮೆ ಕೋರಿದರು. 

ಮರುದಿನ ಇನ್ನೊಂದು ಘಟನೆ ನಡೆಯಿತು. ಹಿಂದಿನ ದಿನ ನೋಡಿದ್ದ ಅದೇ 
ಇಸ್ರಾಈಲಿಯು ಬೇರೊಬ್ಬ ಖಿಜ್ತಿಯೊಡನೆ ಜಗಳಾಡುತ್ತಿದ್ದಾನೆ. ಮೂಸಾರನ್ನು ನೋಡಿದ 
ಕೂಡಲೇ ಆತನು ಮುನ್ನಾ ದಿನದಂತೆಯೇ ಅವರನ್ನು ಸಹಾಯಕ್ಕಾಗಿ ಕರೆದ. ಮೂಸಾರು 
ಅವರ ಬಳಿ ಹೋಗಿ ವೈರಿಯನ್ನು ಹಿಡಿದು ದೂರ ತಳ್ಳಿದರು. ಅನಂತರ ತನ್ನ ವಂಶಜನಾದ 
ಇಸ್ರಾಈಲಿಯೊಂದಿಗೆ ಸ್ವಲ್ಪ ಕಟುವಾಗಿ ಮಾತಾಡಿದರು: 

"ನಿನಗೆ ಯಾವಾಗಲೂ ಇದೇ ಕೆಲಸವೇನು?" ಉಪಕಾರ ಸ್ಥರಣೆಯಿಲ್ಲದ ಆ 
ಇಸ್ರಾಈಲಿ ವ್ಯಕ್ತಿಯು ಮೂಸಾರನ್ನು ಸಿಕ್ಕಿಸಿ ಹಾಕುವ ರೀತಿಯಲ್ಲಿ ಉತ್ತರಿಸಿದನು. 

"ಓಹೋ, ನಿನ್ನೆ ಒಬ್ಬನನ್ನು ಕೊಂದಾಗಿದೆ. ಇಂದು ನನ್ನನ್ನು ಕೊಂದು ಬಿಡುವೆಯಾ?" 
ಎಂದು ಬೊಬ್ಬೆ ಹಾಕಿದ. 

ಆ ಖಿಜ್ಜಿಗೆ ಎಲ್ಲಿಲ್ಲದ ಸಂತೋಷವಾಯಿತು, ಆತನಿಗೆ ಕಳ್ಳನನ್ನು ಮಾಲು ಸಹಿತ 
ಹಿಡಿದಂತಾಯಿತು. ಒಂದು ಗುಂಡಿಗೆ ಎರಡು ಹಕ್ಕಿ ಇಬ್ಬರು ಇಸ್ರಾಈಲರನ್ನು ಒಟ್ಟಿಗೆ 
ಸಿಲುಕಿಸಬಹುದು. ಆತ ಓಡಿ ಕಣ್ಮರೆಯಾದ. ಸಂಬಂಧಪಟ್ಟವರಿಗೆ ಈ ವಿಷಯ ತಿಳಿಸಿದ. 

ಆನಂತರ ಅರಮನೆಯಲ್ಲಿ ಮೂಸಾರನ್ನು ಬಂಧಿಸಿ ದಂಡಿಸುವ ಕುರಿತು ಸಮಾಲೋಚನೆ 
ನಡೆಯಿತು. ಯಾವ ಶಿಕ್ಲೆ ನೀಡಬೇಕು? ಮರಣ ದಂಡನೆಯೇ ಸೂಕ್ತ. 

ಅರಮನೆಯಲ್ಲಿ ಮೂಸಾರನ್ನು ಪ್ರೀತಿಸುವ ಒಬ್ಬರಿದ್ದರು. ಅವರು ಅಪಾಯವನ್ನು 
ಊಹಿಸಿದರು. ಅವರು ಏದುಸಿರು ಬಿಡುತ್ತಾ ಓಡಿ ಬಂದು ಒಂದೇ ಉಸಿರಿನಲ್ಲಿ ಹೀಗೆಂದರು: 

"ಮೂಸಾ ಬೇಗೆ ಹೊರಡು. ಅರಮನೆಯಲ್ಲಿ ನಿನ್ನನ್ನು ಕೊಲ್ಲುವ ಸಂಚು ನಡೆಯುತ್ತಿದೆ." 


ಮದ್‌ಯನ್‌ನಲ್ಲಿ 

ಆನಂತರ ತಡಮಾಡಲಿಲ್ಲ ಮೂಸಾ ದೇಶ ಬಿಟ್ಟರು. ಏಶಾಲವಾದ ಮರುಭೂಮಿ, 
ಉರಿ ಬಿಸಿಲು, ಕಠಿಣ ಹಸಿವು, ಬಾಯಾರಿಕೆ, ಅವರು ಯಾವುದನ್ನೂ ಲೆಕ್ಕಿಸದೆ ನಡೆಯುತ್ತಾ 
ಕೊನೆಗೆ ಮದ್‌ಯನ್‌ ತಲಪಿದರು. 


ಪ್ರವಾದಿ ಮೂಸಾ(ಅ) 37 


ಪ್ರವಾದಿ ಮೂಸಾ(ಅ) ಅಲ್ಲಿ ಒಂದು ಮರದ ಬುಡದಲ್ಲಿ ಕುಳಿತಿದ್ದರು. ಸ್ವಲ್ಪ 
ದೂರದಲ್ಲಿ ಒಂದು ನೀರಿನ ಹೊಂಡವಿತ್ತು. ಅಲ್ಲಿ ಕುರುಬ ಯುವಕರು ಜಾನುವಾರುಗಳಿಗೆ 
ನೀರು ಕುಡಿಸಲಿಕ್ಕಾಗಿ ಗುಂಪುಗೂಡಿದ್ದರು. ಅಲ್ಲಿಯೇ ಸಮೀಪದಲ್ಲಿ ಇಬ್ಬರು ಯುವತಿಯರು 
ನಿಂತಿರುವುದು ಮೂಸಾರಿಗೆ ಕಾಣಿಸಿತು. ಕುರುಬ ಯುವಕರ ಮಧ್ಯೆ ನುಗ್ಗಿ ನೀರು 
ತರಲಾಗದೆ ಅವರು ಕಾಯುತ್ತಿದ್ದರು. ಮೂಸಾರು(ಅ) ಅವರ ಬಳಿ ಹೋಗಿ ವಿಚಾರಿಸಿದರು. 

"ಇವರು ಹೋದ ಬಳಿಕ ನಾವು ನಮ್ಮ ಆಡುಗಳಿಗೆ ನೀರು ಕುಡಿಸಬೇಕಾಗಿದೆ. 
ಯಾವಾಗಲೂ ಇದೇ ರೂಢಿ. ತಂದೆಯವರು ತೀರಾ ಮುದುಕರಾಗಿದ್ದಾರೆ. ಮನೆಯಲ್ಲಿ 
ಬೇರೆ ಯಾರೂ ಗಂಡಸರಿಲ್ಲ" ಅವರು ತಮ್ಮ ಅಸಹಾಯಕತೆಯನ್ನು ತೋಡಿಕೊಂಡರು. 

ಮೂಸಾರಿಗೆ ಯುವತಿಯರ ಬಗ್ಗೆ ಕನಿಕರ ಮೂಡಿತು. ಅವರು ಹೊಂಡದ ಬಳಿ 
ಹೋಗಿ ಅವರ ಆಡುಗಳಿಗೆ ನೀರು ಕುಡಿಸಿದರು. 

ಯುವತಿಯರು ಎಂದಿಗಿಂತ ಬೇಗನೆ ಮನೆಗೆ ಮರಳಿದುದನ್ನು ನೋಡಿ ವೃದ್ಧ ತಂದೆ 
ಆ ಬಗ್ಗೆ ವಿಚಾರಿಸಿದರು. ಅವರು ಸಹಾಯ ಮಾಡಿದ ಆ ಅಪರಿಚಿತ ವ್ಯಕ್ತಿಯ ಗುಣಗಾನ 
ಮಾಡಿದರು. 

ಅವರು ಮೂಸಾರನ್ನು ಮನೆಗೆ ಕರೆಸಿದರು. ಅವರಿಂದ ಎಲ್ಲ ವಿಷಯಗಳನ್ನೂ ಕೇಳಿ 
ತಿಳಿದುಕೊಂಡರು. ಕೊನೆಗೆ ಮೂಸಾರಿಗೆ ಆಶ್ರಯ ನೀಡಿದರು. ಎಂಟು ವರ್ಷ ಆಡು 
ಮೇಯಿಸಬೇಕೆಂಬ ಶರ್ತದ ಮೇರೆಗೆ ತಮ್ಮ ಓರ್ವ ಪುತ್ರಿಯನ್ನು ಮೂಸಾರಿಗೆ ವಿವಾಹ 
ಮಾಡಿಕೊಟ್ಟರು. 


ಪುನಃ ಫರೋವಾನ ಆಸ್ಥಾನದಲ್ಲಿ 

ಸೀನಾಯಿ ಮರುಭೂಮಿಯು ಈಜಿಪ್ಟ್‌ನ ಪೂರ್ವ ಭಾಗದಲ್ಲಿದೆ. 

ಶರ್ತದ ಕಾಲ ಮುಗಿಯಿತು. ಮೂಸಾ(ಅ) ಕುಟುಂಬ ಸಮೇತ ಈಜಿಪ್ಟ್‌ಗೆ 
ಹೊರಟರು. ಅದೊಂದು ಚಳಿಗಾಲದ ರಾತ್ರಿ. ಸೀನಾಯಿ ಮರುಭೂಮಿಯಲ್ಲಿರುವ ತೊರ್‌. 
ಪರ್ವತದ ತಪ್ಪಲಿಗೆ ತಲುಪಿದರು. "ನಿಲ್ಲಿರಿ. ಓ ಅಲ್ಲಿ ಬೆಳಕು ಕಾಣಿಸುತ್ತಿದೆ. ನಾನು ಹೋಗಿ 
ಸ್ವಲ್ಪ ಬೆಂಕಿ ತರುತ್ತೇನೆ. ಚಳಿ ಕಾಯಿಸಬಹುದಲ್ಲವೇ, ಏನಾದರೂ ಸಮಾಚಾರವೂ ತಿಳಿಯ 
ಬಹುದು" ಎಂದು ಹೇಳುತ್ತಾ ಮೂಸಾ(ಅ) ಬೆಳಕು ಕಂಡ ದಿಕ್ಕಿಗೆ ನಡೆದರು. 

ಮೂಸಾ(ಅ) ಬೆಳಕಿನ ಸಮೀಪ ತಲುಪಿದರು. ಅಲ್ಲಿ ಅವರಿಗೆ ಅಶರೀರವಾಣಿ ಕೇಳಿಸಿತು: 
"ಮೂಸಾ ನಾನು ನಿನ್ನ ಪ್ರಭು ಅಲ್ಲಾಹ್‌. ಚಪ್ಪಲಿ ಕಳಚಿರಿ. ನೀವು ಪವಿತ್ರ ತುವಾ ಕಣಿವೆ 
ಯಲ್ಲಿ ನಿಂತಿರುವಿರಿ. ಫರೋವನ ಬಳಿ ಹೋಗಿರಿ. ಆತನು ವಿದ್ರೋಹಿಯಾಗಿ ಬಿಟ್ಟಿದ್ದಾನೆ." 


38 ಪ್ರವಾದಿ ಚರಿತ್ರೆ ಭಾಗ-3 


ಮೂಸಾರಿಗೆ(ಅ) ದಿವ್ಯ ಸಂದೇಶ ಪ್ರಾಪ್ತವಾಯಿತು. ಅವರು ಈಗ ಅಲ್ಲಾಹನ 
ಪ್ರವಾದಿ ಯಾಗಿದ್ದರು. ಸಹೋದರ ಹಾರೂನರನ್ನು(ಆ) ತಮ್ಮ ನೆರವಿಗಾಗಿ ಪ್ರವಾದಿಯಾಗಿ 
ನೇಮಿಸುವಂತೆ ಮೂಸಾ(ಅ) ಪ್ರಾರ್ಥಿಸಿದರು. ಅಲ್ಲಾಹನು ಅವರ ಪ್ರಾರ್ಥನೆಯನ್ನು 
ಅಂಗೀಕರಿಸಿದರು. ಮೂಸಾರ(ಅ) ಜತೆ ಹಾರೂನ್‌(ಅ) ಕೂಡಾ ಪ್ರವಾದಿಯಾದರು. 
ಪ್ರವಾದಿತ್ನವನ್ನು ಪ್ರಚುರಪಡಿಸಲಿಕ್ಕಾಗಿ ಅಲ್ಲಾಹನು ಮೂಸಾರಿಗೆ(ಆ) ಈ ಕೆಳಗಿನ ಪವಾಡ 
ಗಳನ್ನು ನೀಡಿದ್ದನು. 

1) ಅವರ ಬೆತ್ತ, ಅದನ್ನು ನೆಲಕ್ಕೆ ಹಾಕಿದರೆ ಹಾವಿನ ರೂಪ ತಾಳುತ್ತಿತ್ತು. ಅಲ್ಲಿಂದ 
ಕೈಗೆತ್ತಿಕೊಂಡರೆ ಪೂರ್ವಸ್ಥಿತಿಗೆ ಮರಳುತ್ತಿತ್ತು. 

2) ಅವರ ಅಂಗ್ಳೆಯನ್ನು ಕಂಕುಳಲ್ಲಿರಿಸಿ ಹೊರತೆಗೆದರೆ ಪ್ರಖರವಾಗಿ ಬೆಳಗುತ್ತಿತ್ತು. 
ಪುನಃ ಕಂಕುಳಲ್ಲಿರಿಸಿದರೆ ಸಾಮಾನ್ಯ ಸ್ಥಿತಿಗೆ ಮರಳುತ್ತಿತ್ತು. 

ಅವರಿಗೆ ಅಲ್ಲಾಹನು ಫರೋವಾ ಮತ್ತು ಆತನ ಭಟರ ಹಿಂಸೆ ದೌರ್ಜನ್ಯಗಳಿಂದ 
ಸಂಪೂರ್ಣ ಭದ್ರತೆ ಒದಗಿಸಿದ್ದನು. 

ಪ್ರವಾದಿ ಮೂಸಾ(ಅ) ಈಜಿಪ್ಸ್‌ಗೆ ಮರಳಿದರು. ಅವರು ಹಾರೂನ್‌( ೨) ಜತೆಗೂಡಿ 
ಫರೋವನ ಬಳಿ ಹೋದರು. ಅಲ್ಲಾಹನ ಸಂದೇಶವನ್ನು ತಿಳಿಸಿದರು. ಅದರ ಸಂಕ್ಷೇಪ 
ಹೀಗಿದೆ: 

"ಕೇವಲ ಅಲ್ಲಾಹನೇ ದೇವನು. ಕೇವಲ ಆತನೇ ವಂದನೆ-ಉಪಾಸನೆಗಳಿಗೆ ಅರ್ಹನು. 
ಆತನೇ ಸಕಲ ಶಕ್ತಿಗಳ ಒಡೆಯ. ಆದ್ದರಿಂದ ಬೇರೆ ಯಾರನ್ನೂ ಆರಾಧಿಸಬಾರದು. ಇತರ 
ಯಾರಿಗೂ ಶರಣಾಗಬಾರದು. ನಾವಿಬ್ಬರೂ ಅಲ್ಲಾಹನ ಪ್ರವಾದಿಗಳು. ನಮ್ಮನ್ನು ಅಂಗೀಕರಿಸಿ 
ಅನುಸರಿಸಿ ಬಾಳಬೇಕು. ಹಾಗಾದರೆ ಈ ಲೋಕದಲ್ಲಿ ಶ್ರೇಯೋಭಿವೃದ್ಧಿಯುಂಟಾಗುವುದು. 
ಪರಲೋಕದಲ್ಲಿ ಪಾಪ ವಿಮೋಚನೆ ಮತ್ತು ಸ್ವರ್ಗ ದೊರೆಯುವುದು. ನಮ್ಮನ್ನು ತಿರಸ್ಕರಿಸಿದರೆ, 
ನಮ್ಮ ಮಾತನ್ನು ಕಡೆಗಣಿಸಿದರೆ ಕಠೋರ ಶಿಕ್ಷೆ ಅನುವಿಸಬೇಕಾಗುವುದು. ಪರಲೋಕದ 
ವಿಜಯವೇ ಜೀವನದ ನೈಜ ವಿಜಯವಾಗಿದೆ.” 

'ಇಸ್ರಾಈಲರನ್ನು ಪೀಡಿಸುವುದನ್ನು ನಿಲ್ಲಿಸಬೇಕು. ಅವರಿಗೆ ಸ್ವಾತಂತ್ರ ನೀಡಿ ನಮ್ಮ 
ಜತೆ ಕಳುಹಿಸಬೇಕು." 

ಪ್ರವಾದಿತ್ವದ ದೃಷ್ಟಾಂತಗಳನ್ನು ಮೂಸಾ(ಅ) ಫರೋವನಿಗೆ ತೋರಿಸಿದರು. ಫರೋವ 
ಒಪ್ಪಲಿಲ್ಲ ಆತ ಗರ್ವಿಷ್ಠನಾದ, ಸಂದೇಶವನ್ನು ತುಚ್ಛೀಕರಿಸಿದ. "ನನ್ನ ಹೊರತು ಅನ್ಯ 
ದೇವರಿಲ್ಲ ಈಜಿಪ್ಟ್‌ನಲ್ಲಿ ನನ್ನ ಮಾತೇ ಕಾನೂನು, ಮೂಸಾ ಓರ್ವ ಜಾದೂಗಾರ” ಎಂದು 
ವಾದಿಸಿದ. 


ಪ್ರವಾದಿ ಮೂಸಾ(ಅ) 39 


- "ಇತರ ಜಾದೂಗಾರರೊಡನೆ ಸ್ಪರ್ಧಿಸುವೆಯಾ9" ಫರೋವ ಸವಾಲೊಡ್ಡಿದ. 
ಮೂಸಾ(ಅ) ಸವಾಲು ಸ್ವೀಕರಿಸಿದರು. ಸ್ಪರ್ಧೆ ನಡೆಯಿತು. ಮೂಸಾ(ಅ) ಗೆದ್ದರು. 
ಜಾದೂಗಾರರು ಸೋತರು. ಅವರಿಗೆ ಸತ್ಯ ಮನವರಿಕೆಯಾಯಿತು. ಅವರು ಫರೋವನನ್ನು 
ತಿರಸ್ನ ರಿಸಿ ಅಲ್ಲಾಹನ ದಿವ್ಯತೆ ಮತ್ತು ಮೂಸಾ-ಹಾರೂನ್‌ರ(ಆ) ಪ್ರವಾರಿತ್ಥವನ್ನು 
SNES, ಸ್ಪರ್ಧಾ ಕಣದಲ್ಲಿ ಅದನ್ನು ಬಹಿರಂಗವಾಗಿ ಸಾರಿದರು. 

ಫರೋವನಿಗೆ ಅದು ಸಹ್ಯವಾದೀತೇ? ಆತ ಹಲ್ಲು ಕಡಿದ. ಕೆರಳಿ ಕೆಂಡವಾದ. "ಇದರ 
ಪರಿಣಾಮವನ್ನು ನೀವು ಅನುಭವಿಸಬೇಕು. ನಿಮ್ಮ ಕೈಕಾಲುಗಳನ್ನು ಎರುದ್ಧ ದಿಕ್ಕನಿಂದ ನಾನು 
ಕತ್ತರಿಸುತ್ತೇನೆ. ಅನಂತರ ನಿಮ್ಮನ್ನು ಗಲ್ಲಿಗೇರಿಸುತ್ತೇನೆ' ಎಂದು ಆತ ಬೆದರಿಕೆ ಹಾಕಿದ. 

ಆದರೆ ಆ ನವ ವಿಶ್ವಾಸಿಗಳು ಸ್ವಲ್ಪವೂಎಳ್ಳಷ್ಟೂ ಲೆಕ್ಕಿಸಲಿಲ್ಲ ಬಂದದ್ದೆಲ್ಲಾ ಬರಲಿ, 
ಅವರು ದಿಟ್ಟತನದಿಂದ ಹೀಗೆಂದರು: "ನೀವು ಹೆಜ್ಜೆಂದರೆ ಈ ಜೀವನದಲ್ಲಿ ಮಾತ್ರ ನಮ್ಮನ್ನು 
ಏನಾದರೂ ಮಾಡಬಹುದು. ನಾವು ಅಲ್ಲಾಹನ ಸಂಪ್ರೀತಿಯನ್ನು ಬಯಸುತ್ತೇವೆ.” ವಿಶ್ವಾಸ ಸದ 
ಸವಿಯನ್ನು ಅರಿತವರು ಬೆದರಿಕೆಗೆ ಮಣಿಯುತ್ತಾರೆಯೇ! 

ಮಾ ಮತ್ತು ಹಾರೂನ್‌(ಅ) ಫರೋವನಿಗೆ ಪದೇ ಪದೇ ಅಲ್ಲಾಹನ 
ಸಂದೇಶವನ್ನು ತಿಳಿಸಿದರು. ಎಚ್ಚರಿಕೆ ನೀಡಿದರು. ಗರ್ವ ತೊರೆಯುವಂತೆ ಉಪದೇಶಿಸಿದರು. 
ಇಸ್ರಾಈಲರ ಸ್ವಾತಂತ್ರಕ್ಕಾಗಿ ವಾದಿಸಿದರು. 

ಫರೋವಾ ಮತ್ತು ಆತನ ಜನರು ಅದಕ್ಕೆ ಕಿವಿಗೊಡಲಿಲ್ಲ ಅವರ ದರ್ಪ ಮತ್ತಷ್ಟು 
ಹೆಚ್ಚಿತು. ಅಲ್ಲಾಹನು ಹಲವು ಬಾರಿ ನಾನಾ ರೀತಿಯ ಲಘು ಶಿಕ್ಷೆಗಳಿಂದ ಫರೋವ ಮತ್ತು 
ಜನರನ್ನು ಶಿಕ್ಷಿಸುತ್ತಿದ್ದನು. 

ನೆರೆ, ಹೇನು, ಕಪ್ಪೆ ರಕ್ತ ಇತ್ಯಾದಿಗಳ ಮೂಲಕ ಪೀಡಿಸಿದನು. ಶಿಕ್ಷೆ ಬಂದಾಗ ಅವರು 
ತಾತ್ಕಾಲಿಕವಾಗಿ ಮಣಿಯುತ್ತಿದ್ದರು. ಮೂಸಾರ(ಅ) ಬಳಿ ಹೋಗಿ, "ನಮಗಾಗಿ ನೀನು ನಿನ್ನ 
ಪ್ರಭುವಿನೊಡನೆ ಪ್ರಾರ್ಥಿಸಬೇಕು. ನಮ್ಮ ಸಂಕಷ್ಟ ದೂರವಾದರೆ ನಾವು ನಿನ್ನಲ್ಲಿ ವಿಶ್ವಾಸ 
ವಿಡುತ್ತೇವೆ. ನಿನ್ನ ಜತೆ ಇಸ್ರಾಈಲರನ್ನು ಕಳುಹಿಸುತ್ತೇವೆ” ಎನ್ನುತ್ತಿದ್ದರು. 

ಮೂಸಾ(ಅ) ಪ್ರಾರ್ಥಿಸುತ್ತಾರೆ. ಅಲ್ಲಾಹನು ಶಿಕ್ಷೆಯನ್ನು ರದ್ದುಪಡಿಸುತ್ತಾನೆ. ಅವರು 
ಹಿಂದಿನಂತೆಯೇ ಧಿಕ್ಕಾರ ತೋರಿಸುತ್ತಾರೆ. 

ಇಸ್ರಾಈಲರು ಮೂಸಾರೊಡನೆ(ಅ) ತಮ್ಮ ಸಂಕಷ್ಟಗಳನ್ನು ಯಾವಾಗಲೂ ನಿವೇದಿಸು 

ತ್ತಿದ್ದರು. ಮೂಸಾ(ಅ) ತಾಳ್ಮೆ ವಹಿಸುವಂತೆ ಅವರಿಗೆ ಉಪದೇಶಿಸುತ್ತಿದ್ದರು. ಒಂದು ದಿನ 

ನಿಮಗೆ ವಿಮೋಚನೆ ದೊರೆಯುವುದೆಂದು ಸಮಾಧಾನ ಹೇಳುತ್ತಿದ್ದರು. 

ಹೀಗಿರಲು ಇಸ್ರಾಈಲರ ಜತೆ ದೇಶ ತೊರೆಯುವಂತೆ ಅಲ್ಲಾಹನು ಮೂಸಾರಿಗೆ(ಅ) 
ಆದೇಶಿಸಿದನು. ಅದೊಂದು ರಾತ್ರೆ ಅವರು ಈಜಿಪ್ಟ್‌ನಿಂದ ಹೊರಟರು. ಫರೋವನಿಗೆ 


40 ಪ್ರವಾದಿ ಚರಿತ್ರೆ ಭಾಗ-3 


AS EES A ನಾವಾವಾನವ ಮಾನಾಮ ಸನಾನ್ಯ ನುವಾರ ವಾಪಾಸ 


ಸುದ್ದಿ ಸಿಕ್ಕಿತು. ಆತ ಸೇನಾ ಸಮೇತ ಅವರನ್ನು ಹಿಂಬಾಲಿಸಿದ. ಮೂಸಾ(ಆ) ಮತ್ತು 
ಸಂಗಡಿಗರು ಕೆಂಪು ಸಮುದ್ರದ ತೀರಕ್ಕೆ ಬಂದರು. ಸ 

ಏನು ಮಾಡುವುದು? ಎದುರಲ್ಲಿ ಬೋರ್ಗರೆಯುತ್ತಿರುವ ಸಮುದ್ರ, ಹಿಂಬದಿಯಲ್ಲಿ 
ಕೊಲ್ಲಲಿಕ್ಕಾಗಿ ಬರುತ್ತಿರುವ ವೈರಿ, ಫರೋವಾ ಮತ್ತು ಆತನ ಸೈನಿಕರು! "ನೀನು ಕೈಯಲ್ಲಿರುವ 
ಬೆತ್ತದಿಂದ ಸಮುದ್ರಕ್ಕೆ ಹೊಡೆ'- ಅಲ್ಲಾಹನು ಮೂಸಾರಿಗೆ ಆದೇಶಿಸಿದನು. 

ಏನದ್ಭುತ। ಅವರು ಹೊಡೆದ ಕೂಡಲೇ ಸಮುದ್ರ ಇಬ್ಬಾಗವಾಯಿತು. ಸುಲಭವಾಗಿ 
ಹಾದು ಹೋಗಬಹುದಾದಂತಹ ಹಾದಿ ಗೋಚರವಾಯಿತು. ಮೂಸಾ(ಅ) ಮತ್ತು ಅವರ 
ಸಂಗಡಿಗರು ಅದರ ಮೂಲಕ ಹೋಗಿ ಆಚೆ ದಡ ತಲುಪಿದರು. ಫರೋವಾನ ತಂಡವೂ 
ಅವರನ್ನು ಹಿಡಿಯಬಹುದೆಂಬ ಭಾವನೆಯಿಂದ ಹಿಂಬಾಲಿಸುತ್ತಿತ್ತು. ಅವರು ಸಮುದ್ರದಲ್ಲಿ 
ಅರ್ಧ ಹಾದಿ ಸಾಗಿರಬಹುದಷ್ಟೆ ಇಸ್ರಾಈಲರ ಕೊನೆಯ ವ್ಯಕ್ತಿಯೂ ಆಚೆ ದಡ ಸೇರಿ 
ಆಗಿದೆ. ಸಮುದ್ರವು ಪುನಃ ಸೇರಿಕೊಂಡಿತು. ಫರೋವಾ ಮತ್ತು ಆತನ ಹಿಂಬಾಲಕರು 
ನಡುವೆ ಸಿಲುಕಿದರು. ಹೀಗೆ ಆ ಧಿಕ್ಕಾರಿ ನೆಲೆ ಸಿಗದ ಆಳದಲ್ಲಿ ಮುಳುಗಿ ಸತ್ತನು. 

ಅಲ್ಲಾಹನು ಆತನ ಜಡದೇಹವನ್ನು ಎಲ್ಲ ಕಾಲದ ಜನರಿಗೆ ನೀತಿಪಾಠವಾಗುವಂತೆ 
ಕಾಪಾಡಿದನು. ಕೆಲಕಾಲದ ಬಳಿಕ ದೊರೆತ ಆ ಜಡದೇಹವು ಈಜಿಪ್ಟ್‌ನ ವಸ್ತು 
ಸಂಗ್ರಹಾಲಯದಲ್ಲಿ ಇಂದಿಗೂ ಇದೆ. 
ಕೃತಫ್ಲ ಜನತೆ 

ಇಸ್ರಾಈಲರು ಒಂದು ಸುದೀರ್ಫ ಯಾತ್ರೆಯ ಪೂರ್ವ ಸಿದ್ಧತೆ ನಡೆಸಿರಲಿಲ್ಲ ಈಗ 
ಅವರು ಮರುಭೂಮಿಗೆ ಬಂದು ತಲುಪಿದ್ದಾರೆ. ಆಹಾರ, ನೀರು ಬೇಡವೇ? ಏನು 
ಮಾಡುವುದು? ` 

ಇಂತಹ ಪರಿಸ್ಥಿತಿಗಳಲ್ಲಿ ಅಲ್ಲಾಹನು ಕೆಲವೊಮ್ಮೆ ಮಾನವನು ಊಹಿಸಿರದ ರೀತಿಯಲ್ಲಿ 
ಆಹಾರ ಮತ್ತು ನೀರು ಒದಗಿಸಬಹುದು. ಅವನು ಸತ್ಯವಿಶ್ಚಾಸಿಗಳನ್ನು ಆಪತ್ಕಾಲಗಳಲ್ಲಿ 
ಹಲವೊಮ್ಮೆ ಕಾಪಾಡಿದ್ದಾನೆ. 

ಅಲ್ಲಾಹನು ಅವರಿಗೆ ಕಾಡು ಹಕ್ಕಿಯನ್ನು ಕಳುಹಿಸಿದನು. ಜೇನು ಹನಿಯನ್ನು 
ಸುರಿಸಿದನು. ತಮ್ಮ ಬೆತ್ತದಿಂದ ಸಮೀಪದಲ್ಲಿರುವ ಬಂಡೆಗೆ ಹೊಡೆಯುವಂತೆ ಅಲ್ಲಾಹ್‌ 
ಮೂಸಾರಿಗೆ(ಅ) ಆಜ್ಞಾಪಿಸಿದನು. ಅವರು ಹೊಡೆದರು. ಅದರಿಂದ ನೀರು ಚಿಮ್ಮಿ 
ಹರಿಯಿತು. ಹನ್ನೆರಡು ಒರತೆಗಳಿದ್ದುವು. ಇಸ್ರಾಈಲರ ಪ್ರತಿಯೊಂದು ಕುಟುಂಬಕ್ಕೂ 
ಒಂದೊಂದು ಒರತೆ. ಅಲ್ಲಿ ಅವರ ಹನ್ನೆರಡು ಕುಟುಂಬಗಳಿದ್ದುವು. ಹೀಗೆ ಅವರ ಆಹಾರ 
ಮತ್ತು ನೀರಿನ ತಾಪತ್ರಯ ಪರಿಹಾರವಾಯಿತು. 


ಪ್ರವಾದಿ ಮೂಸಾ(ಅ) 41 


ಅನಂತರ ಇಸ್ರಾಈಲರು ವಿಗ್ರಹಾರಾಧಕರ ಒಂದು ಊರಿಗೆ ತಲಪಿದರು. ಅವರು 
ಮೂಸಾರ(ಆ) ಬೋಧನೆಗಳನ್ನು ಗಾಳಿಗೆ ತೂರಿದರು. ಅಲ್ಲಾಹನು ದಯಪಾಲಿಸಿದ್ದ 
ಅನುಗ್ರಹಗಳನ್ನು ಮರೆತು ಬಿಟ್ಟರು. ಈಗ ಅವರಿಗೆ ಪೂಜೆಗಾಗಿ ವಿಗ್ರಹವೊಂದು ಬೇಕಾಗಿತ್ತು. 
ಅವರು ಅದನ್ನು ನೇರವಾಗಿ ಮೂಸಾರೊಡನೆ ಕೇಳಿದರು. "ಇವರಿಗೆ ಹೇರಳ ದೇವರಿದ್ದಾರೆ. 
ನಮಗೂ ಆ ರೀತಿಯ ಒಂದು ದೇವನನ್ನು ಮಾಡಿಕೊಡಬೇಕು." 

"ನೀವು ಇದೆಂತಹ ಧಿಕ್ಕಾರ ಮತ್ತು ಮೂರ್ಯತಸದ ಮಾತನ್ನು ಆಡುತ್ತಿರುವಿರಿ?" 
ಮೂಸಾ(ಅ) ಅವರನ್ನು ಬೆದರಿಸಿದರು, ಎಚ್ಚರಿಕೆ ನೀಡಿದರು. 
ತೌರಾತ್‌ ಎ 

ಪ್ರವಾದಿಗಳಿಗೆ ಅಲ್ಲಾಹನು ಗ್ರಂಥವನ್ನು ನೀಡುತ್ತಾನೆ. ಆ ಪ್ರಕಾರ ಮೂಸಾರಿಗೂ 
ಒಂದು ಗ್ರಂಥ-ತೌರಾತನ್ನು ನೀಡಿದನು. 

ತೌರಾತ್‌ನಲ್ಲಿ ಸ್ವತಂತ್ರ ಜನತೆಗೆ ಬೇಕಾದ ಮಾರ್ಗದರ್ಶನ ಮತ್ತು ವಿಧಿ 
ನಿಷೇಧಗಳಿದ್ದುವು. 

ತೌರಾತನ್ನು ಸ್ವೀಕರಿಸುವುದಕ್ಕಾಗಿ ಅಲ್ಲಾಹನು ಮೂಸಾರಿಗೆ ನಿರ್ದಿಷ್ಟ ದಿನವನ್ನು 
ನಿಶ್ಚಯಿಸಿದ್ದನು. ಅಂದು ಸೀನಾದ ತೂರ್‌ ಪರ್ವತದ ತಪ್ಪಲಿಗೆ ಬರಬೇಕೆಂದು ಆದೇಶಿಸಿದ್ದು. 
ಅದಕ್ಕಿಂತ ಮುಂಚೆ ತೌರಾತನ್ನು ಸ್ವೀಕರಿಸಲಿಕ್ಕಾಗಿ ಅವರು ಪೂರ್ವ ಸಿದ್ಧತೆ ನಡೆಸಬೇಕಾಗಿತ್ತು. 
ಅದಕ್ಕಾಗಿ 40 ದಿನ ಉಪವಾಸ ಆಚರಿಸುವಂತೆ ಅಲ್ಲಾಹನು ಮೂಸಾರಿಗೆ(ಅ) ಆಜ್ಞಾಸಿಸಿದ್ದನು. 

ನಿರ್ದಿಷ್ಟ ದಿನ ಬಂತು. ಮೂಸಾ(ಅ) ತೂರ್‌ ಪರ್ವತಕ್ಕೆ ಹೋದರು. ಹೋಗುವಾಗ 
ಸಮೂಹದ ನಾಯಕತ್ವವನ್ನು ಪ್ರವಾದಿ ಹಾರೂನ್‌ರಿಗೆ(ಅ) ಒಪ್ಪಿಸಿದರು. 

ಮೂಸಾ(ಅ) ಹೋದ NEES, ಅವರು ತಮ್ಮ ಆಭರಣಗಳನ್ನು ಕರಗಿಸಿ 
ಒಂದು ದನದ ಕರುವಿನ ಪ್ರತಿರೂಪವನ್ನು ನಿರ್ಮಿಸಿ ಆದನ್ನು ಪು ಪೂಜಿಸಲಾರಂಭಿಸಿದರು. 
ಹಾರೂನ್‌(ಅ) ಆ ಜನರಿಗೆ ನಾನಾ ಮ ಉಪದೇಶ ನೀಡಿದರು. ಆದರೆ, ಅವರು 
ಹಿಂದೆ ಸರಿಯಲಿಲ್ಲ 'ಸಾಮಿರಿ' ಎಂಬೋರ್ವ ಕುತಂತ್ರಿಯು ಅವರಿಗೆ ಮಾರ್ಗದರ್ಶನ 
ನೀಡುತ್ತಿದ್ದವು. ಮೂಸಾ(ಅ) ತೌರಾತ್‌ ಸಮೇತ ಮರಳಿದರು. ಈ ತಿಳಿಗೇಡಿ ಕೃತ್ಯವನ್ನು 
ನೋಡಿ ಸಹಿಸಲಾಗದೆ ಮೂಸಾ(ಅ) ದನದ ಪ್ರತಿಕೃತಿಯನ್ನು ಸುಟ್ಟು ಹಾಕಿದರು. 
ಪುನಃ ಕೃತಫತೆ 

ಪಟಣ ಇಸ್ರಾಈಃಲರ ಪೂರ್ವಜರಾಗಿದ್ದ ಇಸ್ಲಾಕ್‌ ಮತ್ತು ಯಆ್‌ಕೂಬ್‌ರ(ಅ) 
ಜನ್ಮ ಸ್ಥಳವಾಗಿತ್ತು. ಆ ಸ್ಥಳವನ್ನು ಅವರಿಗೆ ಮರಳಿ ನೀಡಲಾಗುವುದೆಂದು ಅಲ್ಲಾಹನು 
ವಾಗ್ದಾನ ಮಾಡಿದ್ದನು. ವೈರಿಗಳನ್ನು ಉಚ್ಛಾಟಿಸಿ ಅವರು ಆ ಪ್ರದೇಶವನ್ನು ವಿಮೋಚನೆ 
ಗೊಳಿಸಬೇಕು. ಅನಂತರ ಅಲ್ಲಿ ಒಂದು ಇಸ್ಲಾಮೀ ರಾಷ್ಟ್ರವನ್ನು ನಿರ್ಮಿಸಬೇಕು. ಇದು 


42 ಪ್ರವಾದಿ ಚರಿತ್ರೆ ಭಾಗ-3 


ಅವರ ಹೊಣೆಯಾಗಿತ್ತು. 

ಆದರೆ ಇಸ್ರಾಈಲರು ತ್ಯಾಗಕ್ಕೆ ಸಿದ್ಧರಿರಲಿಲ್ಲ ಯುದ್ಧಕ್ಕೆ ಸಿದ್ಧರಾಗಬೇಕೆಂಬ ಮೂಸಾರ(ಅ) 
ಆದೇಶವನ್ನು ಅವರು ಪಾಲಿಸಲಿಲ್ಲ ಮಾತ್ರವಲ್ಲ ಅವರನ್ನು ಬಹಿಷ್ಕರಿಸಿದರು. ಅವರು 
ಹೀಗೆಂದರು: _ 

"ಅಲ್ಲಿ ಮಹಾ ಶೂರರಿದ್ದಾರೆ. ಅವರೊಂದಿಗೆ ಯುದ್ಧ ಮಾಡಲು ನಮಗೆ ಸಾಧ್ಯವಿಲ್ಲ 
ನೀನು ಮತ್ತು ನಿನ್ನ ದೇವನು ಹೋಗಿ ಯುದ್ಧ ಮಾಡಿರಿ. ನಾವು ಇಲ್ಲಿಯೇ ಇರುತ್ತೇವೆ." 

'ಈ ಕೃತಘ್ನ ಜನತೆಯಿಂದ ಮನನೊಂದು ಮೂಸಾ(ಅ) ಅಲ್ಲಾಹನೊಡನೆ ದೂರಿ 
ಕೊಂಡರು. 

ಅವರಿಗೆ ವಾಗ್ದಾನ ಮಾಡಲಾಗಿದ್ದ ಭೂಮಿಯನ್ನು ನಿಷೇಧಿಸಲಾಯಿತು. ಅಲ್ಲಾಹನು 
ಅವರನ್ನು ದಂಡಿಸಿದನು. ನಲ್ಜತ್ತು ವರ್ಷ ಮರುಭೂಮಿಯಲ್ಲಿ ಅಲೆದಾಡುವ ಶಿಕ್ಷೆ 

ಒಂದು ಹೊಸ ಪೀಳಿಗೆ ಬೆಳೆದು ಬಂತು. ಅವರು ಸಮರೋತ್ಸಾಹಿಗಳು ಮತ್ತು 
ಸ್ವಾತಂತ್ರ್ಯ ಪ್ರೇಮಿಗಳಾಗಿದ್ದರು. ಆ ಹೊಸ ಪೀಳಿಗೆಯು ವಾಗ್ದಾನಿತ ಭೂಮಿಯನ್ನು ಮರಳಿ 
ಪಡೆಯಿತು. ಆ ವೇಳೆಗೆ ಪ್ರವಾದಿ ಮೂಸಾ ಮತ್ತು ಹಾರೂನ್‌ರು(ಅ) ನಿಧನರಾಗಿದ್ದರು. 

ಪ್ರವಾದಿ ಮೂಸಾರ(ಅ) ಕಾಲಾನಂತರ ಅವರ ಅನುಯಾಯಿಗಳನ್ನು ಯಹೂದಿಯ 
ರೆಂದು ಕರೆಯಲಾಗುತ್ತದೆ. ಆದರೆ ಎಲ್ಲ ಯಹೂದಿಯರೂ ಇಸ್ರಾಈಲರಲ್ಲ ಇಸ್ರಾಈಲರ 
ಹೊಸ ಪೀಳಿಗೆಯವರು ಇಂದು ಫೆಲೆಸ್ತೀನ್‌ನಲ್ಲಿ ಇಸ್ರೇಲ್‌ ರಾಷ್ಟ್ರವನ್ನು ಸ್ಥಾಪಿಸಿದ್ದಾರೆ. 


ಅಭ್ಯಾಸ 
1... ಮೂಸಾರ(ಆ) ಜನನದಿಂದ ಪ್ರವಾದಿಯಾಗುವ ವರೆಗಿನ ಜೀವನವನ್ನು ಸಂಜ್ಚಪ್ರವಾಗಿ 
ವಿವರಿಸಿರಿ. 
2. ಪ್ರವಾದಿತ್ಚದ ದೃಷ್ಟಾಂತವಾಗಿ ಪ್ರವಾದಿ ಮೂಸಾರಿಗೆ(ಅ) ದೊರೆತ ಪವಾಡಗಳು 
ಯಾವುವು? 
ಪ್ರವಾದಿ ಮೂಸಾರ(ಅ) ರಾಯಭಾರವೇನಾಗಿತ್ತು? 
ಅಲ್ಲಾಹನು ಫರೋವ ಮತ್ತು ಅವನ ಜನರನ್ನು ಹೇಗೆ ಪರೀಕ್ಷಿಸಿದನು? 
ಫರೋವನ ಅವಸಾನ ಹೇಗಾಯಿತು? 
ಮರುಭೂಮಿಯಲ್ಲಿ ಅಲ್ಲಾಹನು ಇಸ್ರೇಲರಿಗೆ ದಯಪಾಲಿಸಿದ ಅನುಗ್ರಹಗಳು 
ಯಾವುವು? 
ಇಸ್ರೇಲರ ಕೃತಪ್ಪತೆಗೆ ಒಂದು ಉದಾಹರಣೆ ಕೊಡಿ. 
8. ಕಿರು ಟಿಪ್ಪಣಿ ಬರೆಯಿರಿ: 


mu & ಬು 


ಪ್ರವಾದಿ ಮೂಸಾ(ಟ) . 43 


(0) ತೌರಾತ್‌ (0) ಯಹೂದಿಯರು (ಐ ಫರೋವ 
9. ಫರೋವ ಧಿಕ್ಕಾರಿಯಾಗಿದ್ದನೆಂದು ಹೇಳಲು ಕಾರಣವೇನು? 
10. ಭೂಪಟ ನೋಡಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿರಿ: 
(ಇ) ಈಜಿಪ್ಟ್‌ (0) ಕೆಂಪು ಸಮುದ್ರ (0) ನೈಲ್‌ ನದಿ (6) ಫೆಲೆಸ್ತೀನ್‌ 


ಪ್ರವಾದಿ ದಾವೂದ್‌(ಅ) 


ಇಸ್ರಾಈಲ್‌ ಜನತೆಯನ್ನು ಅಲ್ಲಾಹನು ಉತ್ತಮ ಸಮುದಾಯವಾಗಿ ಮಾಡಿ 
ಲೋಕದ ಜನರಿಗೆ ಸತ್ಯಧರ್ಮವನ್ನು ಕಲಿಸಲು ಚುನಾಯಿಸಿದ್ದನಷ್ಟೆ ಅವರು ಅಲ್ಲಾಹನ 
ಆಜ್ಞಾನುಸಾರ ಪ್ರವಾದಿಚರ್ಯೆಯನ್ನು ಪಾಲಿಸಿ ಅಲ್ಲಾಹನ ನೈಜ ಪ್ರತಿನಿಧಿಗಳಾಗಿ 
ಬಾಳಬೆಣಾಗಿತ್ತು. ಆದರೆ, ಅವರು ತಮ್ಮ ಕರ್ತವ್ಯವನ್ನು ಮರೆತರು. ಸಂದೇಶ ಪ್ರಚಾರಕ 
ಸಮುದಾಯವೆಂಬ ಸ್ಥಾನವನ್ನು ತೊರೆದರು. ಅದರ ಬದಲಾಗಿ ಮರಾಜಾರಿ ಮತ್ತು 
ದುರಾಗ್ರಹಿಗಳಾದರು. ಲೋಕ ಪೂಜಕರಾದರು. ದೇವ ಧಿಕ್ಕಾರಿಗಳಾದರು. 

ಮೂಸಾರು(ಅ) ನಿಧನರಾದ ನಂತರ ಅಲ್ಲಾಹನು ಇಸ್ರಾಈಲ್‌ ಜನತೆಯ ಬಳಿಗೆ 
ಅನೇಕ ಪ್ರವಾದಿಗಳನ್ನು ಕಳುಹಿಸುತ್ತಿದ್ದನು. ಪ್ರವಾದಿಗಳು ಅವರ ಎಲ್ಲ ಕೆಲಸ ಕಾರ್ಯಗಳಿಗೆ 
ಮಾರ್ಗದರ್ಶನ ನೀಡುತ್ತಿದ್ದರು. 

ಆದರೆ, ಇಸ್ರಾಈಲರು ಧಿಕ್ಕಾರವನ್ನು ತೊರೆಯಲು ಸಿದ್ಧರಾಗಲಿಲ್ಲ ಅವರು ಒಂದು 
ಪರಂಪರಾಗತ ಸಮುದಾಯವಾಗಿ ಅಧಃಪತನಗೊಂಡರು. ಅವರು ಪ್ರವಾದಿಗಳ ಮಾತಿಗೆ 
ಕಿವಿಗೊಡಲಿಲ್ಲ. ಆದ್ದರಿಂದ ಅಲ್ಲಾಹನು ಅವರನ್ನು ಹಲವು ಬಾರಿ ದಂಡಿಸಿದನು. ಯುದ್ಧ 
ಗಳಲ್ಲಿ ವೈರಿಗಳು ಅವರನ್ನು ಸೋಲಿಸಿದರು. ಹಲವೊಮ್ಮೆ ಅವರು ಗುಲಾಮರಾದರು. 
ಸ್ವದೇಶದಿಂದ ಹೊಡೆದೋಡಿಸಲ್ಪಟ್ಟರು. 

ಫೆಲೆಸ್ತೀನಿಯರು ಮತ್ತು ಇಸ್ರಾಈಲರು ಸದಾ ವೈರಿಗಳಾಗಿದ್ದರು. ಅವರು ನಿರಂತರ 
ಯುದ್ಧ ಮಾಡಿದರು. ಜಾಲೂತ್‌ ಫೆಲೆಸ್ತೀನಿಯರ ರಾಜನಾಗಿದ್ದನು. 

ಸೀನಾಯ್‌ ಪರ್ವತದಲ್ಲಿ ಪ್ರವಾದಿ ಮೂಸಾರಿಗೆ(ಅ) ಅಲ್ಲಾಹನು ನೀಡಿದ ಶಿಲಾ 
ಫಲಕಗಳು, ತೌರಾತ್‌ನ ಮೂಲ ಪ್ರತಿ, ಮರುಭೂಮಿಯಲ್ಲಿ ಅವರಿಗೆ ದೊರೆತಿದ್ದ ಘನತೆ, 
ಜೇನು ತುಂಬಿದ ಒಂದು ಬಾಟ್ಲಿ ಮತ್ತು ಮೂಸಾರ(ಅ) ಬೆತ್ತವನ್ನು ಇರಿಸಿದ್ದ ಪೆಟ್ಟಿಗೆಯನ್ನು 
ಕೂಡಾ ಫೆಲೆಸ್ತೀನಿಯರು ಸ್ವಾಧೀನಪಡಿಸಿದ್ದರು. 


ಪ್ರವಾದಿ ದಾವೂದ್‌(ಆ) 45 


ಇಸ್ರಾಈಲರ ತಾಕ್ವೆಗೆಟ್ಟಿತು. ಅವರು ಸಾಮುವೇಲ್‌ ಪ್ರವಾದಿಯ ಬಳಿಗೆ ಹೋದರು. 
ಓರ್ವ ಸಮರ್ಥ ರಾಜನನ್ನು ಒದಗಿಸುವಂತೆ ವಿನಂತಿಸಿದರು. ಅವರು ಅಲ್ಲಾಹನ ಆದೇಶ 
ದಂತೆ ತಾಲೂತ್‌ರನ್ನು ನೇಮಿಸಿದರು. ಅವರು ಫೆಲೆಸ್ತೀನಿಯರೊಡನೆ ಯುದ್ಧ ಮಾಡಿದರು. 

ಜಾಲೂತ್‌ ಅವರನ್ನು ಮಲ್ಲ ಯುದ್ಧಕ್ಕೆ ಕರೆದನು. ಆ ಸವಾಲನ್ನು ಸ್ವೀಕರಿಸಲು 
ಯಾರೂ ಮುಂದೆ ಬರಲಿಲ್ಲ 

ದಾವೂದ್‌ರು ಅನಿರೀಕ್ಷಿತವಾಗಿ ಯುದ್ಧ ರಂಗದಲ್ಲಿ ಬಂದು ಸೇರಿದ್ದರು. ಅವರು 
ಜಾಲೂತ್‌ನ ಸವಾಲನ್ನು ಸ್ವೀಕರಿಸಿದರು. ಎಳೆಪ್ರಾಯದ ದಾವೂದ್‌ರು ಆ ಮಲ್ಲನನ್ನು 
ನೆಲಕಚ್ಚಿಸಿದರು. ಆತನನ್ನು ಕೊಂದರು. ಆ ಮೂಲಕ ಇಸ್ರಾಈಲರು ಗತ ಪ್ರತಾಪವನ್ನು 
ಮರಳಿ ಗಳಿಸಿದರು. ಅವರ ಪೆಟ್ಟಿಗೆ ಪುನಃ ಕೈಸೇರಿತು. 

ಜಾಲೂತ್‌ನನ್ನು ವಧಿಸಿದುದರಿಂದ ದಾವೂದ್‌ರು ಇಸ್ರಾಈಲರ ಕಣ್ಣಣಿಯಾದರು. 
ತರುವಾಯ ಅವರ ರಾಜರಾದರು. ಅದರೊಂದಿಗೆ ಅಲ್ಲಾಹನು ಅವರಿಗೆ ಪ್ರವಾದಿತ್ವ ನೀಡಿ 
ಗೌರವಿಸಿದನು. ದಾವೂದ್‌ರು ವಿವೇಕಶಾಲಿ ಮತ್ತು ತತ್ವನಿಷ್ಠರಾಗಿದ್ದರು. 

ಪ್ರವಾದಿ ದಾವೂದ್‌ರಿಗೆ() ಅಲ್ಲಾಹನು ರುಬೂರ್‌ ಗ್ರಂಥವನ್ನು ನೀಡಿದನು. 
ಅದರಲ್ಲಿ ಅಲ್ಲಾಹನ ಕೀರ್ತನೆಗಳು ಇದ್ದವು. 

ಪ್ರವಾದಿ ದಾವೂದ್‌(ಅ) ಸಂಕೀರ್ತನೆಗಳನ್ನು ಇಂಪಾಗಿ ಹಾಡುತ್ತಿದ್ದರು. ಪ್ರಾಣಿ 
ಪಕ್ಷಿಗಳೂ ಅವರನ್ನು ಅನುಕರಿಸಿ ಹಾಡುತ್ತಿದ್ದವು. ದಾವೂದ್‌ರಿಗೆ ಉಕ್ಕಿನ ಕವಚ ತಯಾರಿಸುವ 
ವಿದ್ಯೆ ತಿಳಿದಿತ್ತು. 

ಕ್ರಿ.ಪೂ. 1200 ಮತ್ತು 1000 ವರ್ಷಾವಧಿಯು ಕಬ್ಬಿಣದ ಯುಗ(1:07 ಸ) 
ವಾಗಿತ್ತಷ್ಟೆ ಈ ಕಾಲದ ಕೊನೆಯ ಹಂತದಲ್ಲಿ -ಕ್ರಿ.ಪೂ. 1004-965ರಲ್ಲಿ ದಾವೂದ್‌ರು 
ಬಾಳಿದ್ದರು. 

ದಾವೂದ್‌ರು, -ಫೆಲೆಸ್ತನಿಯರು ಹಾಗೂ ಇತರರಿಂದ ಗಳಿಸಿದ ಉಕ್ಕಿನ ಎದ್ಯೆಯಿಂದ 
ಉತ್ತಮ ರೀತಿಯ ಸೇನೆ ಮತ್ತು ಯುದ್ಧೋಪಕರಣಗಳನ್ನು ನಿರ್ಮಿಸಿ ರಾಷ್ಟ್ರವನ್ನು ವಿಕಾಸ 
ಗೊಳಿಸಿದರು. ಅವರ ಸಾಮ್ರಾಜ್ಯದಲ್ಲಿ ಫೆಲೆಸ್ತೀನ್‌, ಪೂರ್ವ ಜೋರ್ಡಾನ್‌ ಮತ್ತು 
ಸಿರಿಯಾದ ಬಹುದೊಡ್ಡ ಭಾಗ ಸೇರಿತ್ತು. ಅದೊಂದು ಇಸ್ಲಾಮೀ ಸಾಮ್ರಾಜ್ಯವಾಗಿತ್ತು. 
ನಾವು ಅದನ್ನು ಇಸ್ಲಾಮೀ ರಾಷ್ಟ್ರವೆಂದು ಕರೆಯಬಹುದು. ಅಲ್ಲಿರಾಜಕೀಯ ರಂಗದಲ್ಲಿಯೂ 
ಅಲ್ಲಾಹನ ಕಾನೂನು ಜಾರಿಯಲ್ಲಿತ್ತು. 

ಇಸ್ಲಾಮೀ ರಾಷ್ಟ್ರವೆಂದು ಕರೆಯಲು ಅಂದು ಇಸ್ಲಾಮ್‌ ಇತ್ತೇ ಎಂದು ನಿಮಗನಿಸು 
ವುದಿಲ್ಲನೇ? 


46 ಪ್ರವಾದಿ ಚರಿತ್ರೆ ಭಾಗ-3 


ಇಸ್ಲಾಮ್‌ ಇತ್ತು. ಆದಿಮಾನವ ಹ. ಆದಮ್‌(ಆ) ಮುಸ್ಲಿಮರಾಗಿದ್ದರೆಂದು ನೀವು 
ತಿಳಿದಿದ್ದೀರಷ್ಟೆ ಅವರು ಅಲ್ಲಾಹನ ಪ್ರವಾದಿಯಾಗಿದ್ದರು. ಪ್ರವಾದಿಗಳು ಜನರಿಗೆ ಇಸ್ಲಾಮನ್ನು 
ಕಲಿಸಿದ್ದರು. ದಾವೂದ್‌(ಅ ಅವರೂ ಓರ್ವ ಪ್ರವಾದಿಯಾಗಿದ್ದರು. ಅವರಿಗೆ ಅಲ್ಲಾಹನು 
ನೀಡಿದ ಧರ್ಮವು ಇಸ್ಲಾಮ್‌ ಆಗಿತ್ತು. ಅವರು ಸ್ವದೇಶದಲ್ಲಿ ತೌರಾತ್‌ನ ನೀತಿ 
ನಿಯಮಗಳನ್ನು ಜಾರಿಗೊಳಿಸಿದ್ದರು. ತೌರಾತ್‌ನಲ್ಲಿಯೂ ಇಸ್ಲಾಮಿನ ಬೋಧನೆಗಳಿದ್ದುವು. 
ಆದ್ಧರಿಂದ, ದಾವೂದ್‌(ಅ) ಸ್ಥಾಪಿಸಿದ ರಾಷ್ಟ್ರವೂ ಇಸ್ಲಾಮೀ ರಾಷ್ಟ್ರವಾಗಿತ್ತು. 


ಅಭ್ಯಾಸ 
1. ಕಿರು ಟಿಪ್ಪಣಿ ಬರೆಯಿರಿ: 
(4) ತಾಲೂತ್‌ () ಜಾಲೂತ್‌ (0 ದಾವೂದ್‌ (6) ರುಬೂರ್‌ - 
2. ಪ್ರವಾದಿ ದಾವೂದ್‌(ಅ) ಯಾವ ಕಾಲದಲ್ಲಿ ಬಾಳಿದರು? ಆ ಕಾಲದ 
ವೈಶಿಷ್ಟ್ಯವೇನು? 


ಳಿ | 
ಪ್ರವಾದಿ ಸುಲೈಮಾನ್‌(ಅ) 


ಸುಲ್ಕಿಮಾನ್‌(ಅ ಪ್ರವಾದಿ ದಾವೂದ್‌ರ(ಅ) ಪುತ್ರ. ಅವರು ತಂದೆಯಂತೆಯೇ 
ನ್ಯಾಯನಿಷ್ಠ ಮತ್ತು ಧರ್ಮಶೀಲರಾಗಿದ್ದರು. ಸುಲೈಮಾನ್‌ರ ಜೀವನ ಕಾಲವು 
ಕ್ರಿ.ಪೂ. 965 ರಿಂದ 926. 

ಅವರು ತಮ್ಮ ತಂದೆಯಂತೆಯೇ ದಿವ್ಯಾನುಗ್ರಹ ದೊರೆತ ಪ್ರವಾದಿಯಾಗಿದ್ದರು. 
ಅವರಿಗೆ ರಾಜಾಧಿಕಾರವು ದೊರೆತಿತ್ತು. ಅಧಿಕಾರ, ಶಕ್ತಿ, ಸಂಪತ್ತುಗಳು ಅಲ್ಲಾಹನ ಕೊಡುಗೆ 
ಗಳಾಗಿವೆ. ಪ್ರವಾದಿ ಸುಲೈಮಾನ್‌(ಅ) ಅಲ್ಲಾಹನು ನೀಡಿದ ಆ ಸಾಮರ್ಥ್ಯಗಳನ್ನು ಆತನ 
ಮಾರ್ಗದಲ್ಲಿ ವ್ಯಯಿಸುವ ಉತ್ತಮ ಮಾದರಿಯನ್ನು ತೋರಿಸಿದ್ದಾರೆ. ಅವರು ಪ್ರಜಾ 
ಪ್ರೇಮಿಯೂ ನ್ಯಾಯವಂತರೂ ಆಗಿದ್ದರು. ಅವರು ಜನರ ಕ್ಷೇಮಾಭಿವೃದ್ಧಿಗಾಗಿ ದುಡಿದರು. 
ಅದರೊಂದಿಗೆ ಇವರಿಗೆ ಇಸ್ಲಾಮಿನ ಹಾದಿಯನ್ನು ತೋರಿಸಿ ಅವರ ಪರಲೋಕ ವಿಜಯ 
ಸಾಧನೆಗಾಗಿ ಶ್ರಮಿಸಿದರು. 


ಸಬಾದ ರಾಣಿ 

ಇಸ್ಲಾಮೀ ಪ್ರಚಾರಕ್ಕಾಗಿ ಪ್ರವಾದಿ ಸುಲೈಮಾನ್‌(ಅ) ವಿಶೇಷ ಪ್ರಯತ್ನ ನಡೆಸಿದ್ದರು. 
ಸಬಾ ಪ್ರದೇಶದ ರಾಣಿಗೆ ಅವರು ಬರೆದ ಪತ್ರವು ಅದರ ಜ್ವಲಂತ ಉದಾಹ ಹರಣೆಯಾಗಿದೆ. 
ಅವರು ಹೀಗೆ ತಿಳಿಸಿದ್ದರು: 

*ಸುಲೈಮಾನ್‌ರಿಂದ; ದಯಾಳುವೂ ಕರುಣಾಮಯನೂ ಆದ ಅಲ್ಲಾಹನ 
ನಾಮದಲ್ಲಿ ನನ್ನೊಡನೆ ದರ್ಪ ತೋರಿಸಬೇಡಿರಿ. ಮುಸ್ಲಿಮರಾಗಿ ನನ್ನ ಬಳಿ ಬನ್ನಿರಿ." 

(ಅನ್ನಮ್ಸ್‌. 30:31) 

ಅರೇಬಿಯನ್‌ ಅರ್ಧ ದ್ವೀಪದ ದಕ್ಷಿಣ ತುದಿಯಲ್ಲಿ ಯಮನ್‌ ರಾಜ್ಯವಿದೆ. ಅಲ್ಲಿ 
'ಸಬಾ' ಎಂಬೊಂದು ಪ್ರದೇಶವಿತ್ತು. ಅಲ್ಲಿ ಒಬ್ಬಳು ರಾಣಿಯಿದ್ದಳು. ರಾಣಿ ಮತ್ತು ಅಲ್ಲಿನ 
ಪ್ರಜೆಗಳು ಸೂರ್ಯಾರಾಧಕರಾಗಿದ್ದರು. 


48 ಪ್ರವಾದಿ ಚರಿತ್ರೆ ಭಾಗ-3 


ಪ್ರವಾದಿ ಸುಲ್ಫೆಮಾನ್‌ರಿಗ (ಅ) ಮಾನವರ ಹೊರತು ಜಿನ್ನ್‌ ಮತ್ತು ಪಕ್ಷಿಗಳೂ 
ಅಧೀನವಾಗಿದ್ದುವು. ಅವರು ಪಕ್ಷಿಗಳನ್ನು ಸಂದೇಶ ರವಾನೆಗಾಗಿ ಬಳಸುತ್ತಿದ್ದರು. ಅಂತಹ 
ಒಂದು ಪಕ್ಷಿಯಿಂದ ಅವರಿಗೆ ಸಬಾ ರಾಣಿಯ ವಿವರ ತಿಳಿಯಿತು. ಅವರು ಪಕ್ಷಿ 
ಭಾಷೆಯನ್ನೂ ಅರಿತಿದ್ದರು. 

ಒಂದು ದಿನ ಅವರು ಪಕ್ಚಿಗಳನ್ನು ಪರಿಶೀಲಿಸಿದರು. ಅದರಲ್ಲಿ ಮರಕುಟಿಕ ಹಕ್ಕಿ 
ಇರಲಿಲ್ಲ ಸ್ವಲ್ಪ ಸಮಯದ ಬಳಿಕೆ ಅದು ಅವರ ಮುಂದೆ ಕಾಣಿಸಿಕೊಂಡಿತು. ಸಬಾದ 
ರಾಣಿಯ ವಿಷಯ ತಿಳಿಸಿತು. ಅವರು ಒಂದು ಪತ್ರವನ್ನು ಬರೆದು ಮರಕುಟಿಕ ಹಕ್ಕಿಯ 
ಮೂಲಕ ರಾಣಿಗೆ ಅದನ್ನು ಕಳುಹಿಸಿದರು. 

ಮರಕುಟಿಕವು ಪತ್ರ ಸಹಿತ ಸಬಾ ದೇಶಕ್ಕೆ ಹಾರಿತು. ರಾಣಿಯ ಮುಂದೆ ಪತ್ರ 
ಹಾಕಿತು. ಅವರು ಅದನ್ನು ಓದಿದರು. ರಾಷ್ಟ್ರದ ಪ್ರಧಾನಿಗಳೊಡನೆ ಸಮಾಲೋಚನೆ 
ನಡೆಸಿದರು. ಸುಲೈಮಾನ್‌ರ(ಆ) ಸಾರ್ವಭೌಮತೆಯನ್ನು ಅಂಗೀಕರಿಸುವ ನಿರ್ಧಾರ 
ಕೈಗೊಂಡರು. ಈ ನಿರ್ಧಾರವನ್ನು ಸುಲೈಮಾನ್‌ರಿಗೆ(ಆ) ತಿಳಿಸಲಿಕ್ಕಾಗಿ ರಾಣಿ ಮತ್ತು 
ಪರಿವಾರವು ಫೆಲೆಸ್ತೀನ್‌ಗೆ ಹೊರಟಿತು. 

ಸುಲ್ಫೆಮಾನ್‌ರು(ಅ), ರಾಣಿಗೆ ತಮ್ಮ ಘನತೆ ಗಾಂಭಿರ್ಯವನ್ನು ತೋರಿಸಬೇಕೆಂದು 
ಇಚ್ಛಿಸಿದರು. ಅವರು ಒಂದು ತಟಾಕ ಮತ್ತು ಅದರ ಮೇಲೊಂದು ಗಾಜಿನ ಮಂಟಪವನ್ನು 
ನಿರ್ಮಿಸುವಂತೆ ಆಜ್ಞಾಫಿಸಿದರು. 

ರಾಣಿ ಮೋಸ ಹೋದರು. ಅವರು ಮಂಟಪವನ್ನು ನೋಡಿದಾಗ ಅದೊಂದು 
ತಿಳಿನೀರಿನ ತಟಾಕವೆಂದು ಭಾವಿಸಿದರು. ಅವರು ಅದರೊಳಗೆ ಕಾಲಿಸಿರುವಾಗ ತಮ್ಮ 
ವಸ್ಥವನ್ನು ಸ್ವಲ್ಪ ಮೇಲೆತ್ತಿದ್ದರು. ಸುಲ್ಫೈಮಾನ್‌ರ(ಅ) ಪರಿಚಾರಕರು ಹೇಳಿದ ಬಳಿಕ ಅವರಿಗೆ 
ನಿಜಸ್ಥಿತಿ ತಿಳಿಯಿತು. | 

ರಾಣಿಯು ಅಲ್ಲಿಗೆ ತಲಪುವುದಕ್ಕಿಂತ ಮೊದಲೇ ಸುಲ್ಫೆಮಾನ್‌ರು(ಅ), ಅದ್ಭುತ 
ರೀತಿಯಲ್ಲಿ ಆಕೆಯ ಸಿಂಹಾಸನವನ್ನು ಫೆಲೆಸ್ತೀನ್‌ಗೆ ತರಿಸಿದ್ದರು. ರಾಣಿಗೆ ಈ ವಿಷಯ 
ತಿಳಿದಿರಲಿಲ್ಲ. ಅದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಲಾಗಿತ್ತು. ಅದನ್ನು ತೋರಿಸಿದ 
ಬಳಿಕ ರಾಣಿಯು ಸಿಂಹಾಸನವನ್ನು ಗುರುತಿಸಿದರು. 

ರಾಣಿಯು ಪ್ರವಾದಿ ಸುಲೈಮಾನ್‌ರ(ಆ) ಬೋಧನೆಯಿಂದ ಪ್ರಭಾವಿತರಾಗಿ ಇಸ್ಲಾಮ್‌ 
ಸ್ವೀಕರಿಸಿದರು. ಅವರ ಸಾರ್ವಭೌಮತೆಯನ್ನು ಅಂಗೀಕರಿಸಿದರು. 
ನ್ಯಾಯವಂತ ಆಡಳಿತಗಾರ 

ಸುಲ್ಫೆಮಾನ್‌ರ(ಅ) ನ್ಯಾಯಪಾಲನೆಯನ್ನು ಸ್ಪಷ್ಟಪಡಿಸುವ ಒಂದು ಘಟನೆಯನ್ನು 
ನೋಡಿರಿ: 

ಒಂದು ಮಗುವಿನ ವಿಷಯದಲ್ಲಿ ಇಬ್ಬರು ಮಹಿಳೆಯರ ನಡುವೆ ಕಲಹವಾಯಿತು. 
ಕೊನೆಗೆ ಇಬ್ಬರೂ ಸುಲೈಮಾನ್‌ರ(ಈ) ಬಳಿ ಬಂದರು. 


ಪ್ರವಾದಿ ಸುಲೈಮಾನ್‌(ಅ) 49 
ಗು ಸಸ ಸ 


ಆ ಮಗುವಿನ ಹೆತ್ತ ತಾಯಿಯನ್ನು ಸುಲೈಮಾನ್‌(ಅ) ಗುರುತಿಸಬೇಕಾಗಿತ್ತು. ಆದರೆ 
ಹೇಗೆ? ಸುಲೈಮಾನ್‌ರು ಒಂದು ಉಪಾಯ ಹೂಡಿದರು. 

"ಮಗುವನ್ನು ಇಬ್ಬಾಗ ಮಾಡಬೇಕು. ಮಹಿಳೆಯರಿಬ್ಬರೂ ಒಂದೊಂದು ಭಾಗವನ್ನು 
ತೆಗೆದುಕೊಳ್ಳಲಿ” ಸುಲೈಮಾನ್‌(ಅ) ತೀರ್ಪು ನೀಡಿದರು. 

ಮಗುವನ್ನು ಕೊಲ್ಲುವುದನ್ನು ಹೆತ್ತ ತಾಯಿಯ ಹೃದಯ ಸಹಿಸೀತೇ? ಆಕೆ ಬಿಕ್ಕಿ 
ಅತ್ತಳು. ಸುಲೈಮಾನ್‌ರೊಡನ(ಅ ಹೀಗೆ ಭಿನ್ನವಿಸಿದಳು: "ಮಗುವನ್ನು ಕೊಲ್ಲಬೇಡಿ. ಚ 
ಆಕೆಯ ಬಳಿಯಲ್ಲಿಯೇ ಇರಲಿ.” 

ಸುಲೈಮಾನ್‌ರು ಹೆತ್ತ ತಾಯಿಯನ್ನು ಗುರುತಿಸಿದರು. ಮಗುವನ್ನು ಆಕೆಗೆ 
ಮರಳಿಸಿದರು. 

ಅವರ ಬುದ್ಧಿವಂತಿಕೆಯನ್ನು ಎತ್ತಿ ತೋರಿಸುವ ಇನ್ನೊಂದು ಘಟನೆಯನ್ನು ನೋಡಿರಿ: 

ಇಬ್ಬರು ನೆರೆಕರೆಯವರಿದ್ದರು. ಒಬ್ಬ ಆಡುಗಳ ಮಾಲಕ. ಇನ್ನೊಬ್ಬ ರೈತ, ಅಂದು 
ದಾವೂದ್‌ರು(ಅ) ರಾಜ್ಯಭಾರ ನಡೆಸುತ್ತಿದ್ದರು. ಸುಲೈಮಾನ್‌ರು(ಅ) ಬಾಲಕರಾಗಿದ್ದರು. 

ನೆರೆಯಾತನ ಆಡಿನ ಮಂದೆ ಬಂದು, ರೈತನ ಹೊಲದ ಪೈರನ್ನು ತಿಂದು ಮುಗಿಸಿತು. 
ಆತ ದಾವೂದ್‌ರ(ಅ) ಬಳಿ ಹೋಗಿ ದೂರ ನೀಡಿದ. ಅವರು ರೈತನಿಗಾದ ನಷ್ಟಕ್ಕೆ ಪ್ರತಿಯಾಗಿ 
ಆಡುಗಳನ್ನು ನೀಡುವಂತೆ ತೀರ್ಪು ನೀಡಿದರು. 

ತೀರ್ಪು ಕೇಳಿ ಹೊರ ಬಂದ ಆಡಿನ ಮಾಲಕನು ಸುಲೈಮಾನ್‌ರನ್ನು ಭೇಟಿಯಾದನು. 
ಸುಲ್ಫೆಮಾನ್‌(ಅ) ಪುನಃ ಇಬ್ಬರು ಕಕ್ಸಿದಾರರನ್ನೂ ತಂದೆಯ ಬಳಿ ಕಡಿದುಕೊಂಡು ಹೋದರು. 

"ಒಂದು ವರ್ಷ ಆಡಿನ ಮಂದೆಯೂ 'ಕೈತನ ಸ್ವಾದೀನವಿರಬೇಕು. ಆ ಅವಧಿಯಲ್ಲಿ 
ಅವುಗಳಿಂದ ದೊರೆಯುವ ಹಾಲು, ರೋಮ ಇತ್ಯಾದಿ ಆದಾಯಗಳು ರೈತನಿಗೆ ಸಲ್ಲಬೇಕು. 
ಆಡಿನ ಮಾಲಕನು ರೈತನ ಜಮೀನಿನಲ್ಲಿ ಒಂದು ವರ್ಷ ಬೇಸಾಯ ಮಾಡಲಿ. ಪೈರು 
ಪೂರ್ವಸ್ಥಿತಿಗೆ ಬಂದಾಗ ಆಡುಗಳನ್ನು ಅದರ ಮಾಲಿಕನಿಗೂ ಪೈರನ್ನು ರೈತನಿಗೂ 
ಮರಳಿಸಬೇಕು." 

ದಾವೂದ್‌ರಿಗೆ(ಅ) ಸುಲೈಮಾನ್‌ರ(ಅ) ಈ ತೀರ್ಪು ಮೆಚ್ಚುಗೆಯಾಯಿತು. 
ಸುಲೈಮಾನ್‌ರ(ಅ) ಕಾಲದಲ್ಲಿ ಫೆಲೆಸ್ತೀನ್‌ ಬಹಳ ಅಭಿವೃದ್ಧಿ ಹೊಂದಿತ್ತು. ವ್ಯಾಪಾರ ಮತ್ತು 
ಕೃಷಿ ಪ್ರಗತಿ ಸಾಧಿಸಿತ್ತು. ಸುಮಾರು ಒಂದು ತಿಂಗಳು ಪಯಣಿಸಬೇಕಾದಷ್ಟು ದೂರವಿರುವ 
ಪ್ರದೇಶಗಳಿಗೆ ಗಾಳಿಯ ನಿಯಂತ್ರಣದಿಂದ ನೌಕಾಯಾನ ನಡೆಸುವ ಸಾಮಥ್ಯ ೯ವನ್ನು 
ಅಲ್ಲಾಹನು ಸುಲ್ಫೆಮಾನರಿಗೆ(ಅ) ನೀಡಿದ್ದನೆಂದು ಕುರ್‌ಆನ್‌ ಹೇಳಿದೆ. 

ಜಿನ್ನ್‌ಗಳೂ ಸುಲೈಮಾನ್‌ರ(ಅ) ಆಜ್ಞಾನುಸಾರ ವರ್ಶಿಸುತ್ತಿದ್ದುವು. ಅವರ ಅಪ್ಪಣೆಯಂತೆ, 
ದೊಡ್ಡ ದೊಡ್ಡ ಸೌಧ, ಪ್ರತಿಮೆ, ತಟಾಕ, ಬೃಹತ್‌ ಹರಿವಾಣ ಮತ್ತು ಕದಲಿಸಲಾಗದಂತಹ 
ಭಾರವಾದ ಕಡಾಯಿ ಇತ್ಯಾದಿಗಳನ್ನು ಅವು ನಿರ್ಮಿಸಿ ಕೊಡುತ್ತಿದ್ದುವು. 


50 ಪ್ರವಾದಿ ಚರಿತ್ರೆ ಭಾಗ-3 


ರ 


ಸುಲ್ಕಮಾನ್‌ರಿಗ(ಅ ಈ ಎಲ್ಲ ಅಧಿಕಾರ ಸಾಮರ್ಥ್ಯಗಳಿದ್ದರೂ ಅವರು ಮೈ 
ಮರೆಯಲಿಲ್ಲ, ಅವರು ಅಲ್ಲಾಹನಿಗೆ ಮತ್ತಷ್ಟು ವಿನಮ್ರರಾದರು. ಅವರು ಈ ಲೋಕದ 
ಅಧಿಕಾರ-ಪ್ರತಾಪಗಳಿಗಿಂತ ಪರಲೋಕಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದರು. ` 

"ಇದೊಂದು ಪರೀಕ್ಷೆ ನಾನು ಕೃತಜ್ಞನೋ ಕೃತಘ್ಪನೋ ಎಂಬುದನ್ನು ತಿಳಿಯುವ 
ಪರೀಕ್ಷೆ ಎಂದು ಅವರು ಒಮ್ಮೆ ಹೇಳಿದ್ದರು. 

ನನ್ನನ್ನು ಮುಸ್ಲಿಮನಾಗಿ ಬಾಳಿ ಸಜ್ಜನರ ಜತೆ ಸೇರುವಂತೆ ಮಾಡು” ಎಂದು ಅವರು 
ಸದಾ ಪ್ರಾರ್ಥಿಸುತ್ತಿದ್ದರು. 

ಸುಲೈಮಾನ್‌(ಅ) ಕೆಲವೊಮ್ಮೆ ಆಹಾರ ಪಾನೀಯಗಳನ್ನು ತ್ಯಜಿಸಿ ಧ್ಯಾನ 
ನಿರತರಾಗಿರುತ್ತಿದ್ದರು. ಆ ವೇಳೆ ಯಾರೂ ಅವರಿಗೆ ಭಂಗವುಂಟು ಮಾಡುತ್ತಿರಲಿಲ್ಲ, ಹೀಗೆ 
ಧ್ಯಾನ ನಿರಶರಾಗಿದ್ದಾಗಲೇ ಅವರು ನಿಧನರಾದರು. ಆಗ ಈ ವಿಷಯ ಯಾರಿಗೂ 
ತಿಳಿಯಲಿಲ್ಲ. ಅನಂತರ ಅವರಿಗೆ ಊರುಗೋಲಿಗೆ ಗೆದ್ದಲು ಹಿಡಿದು ಜಡದೇಹವು ನೆಲಕ್ಕೆ 
ಉರುಳಿದಾಗ ಅವರು ಮೃತರಾಗಿರುವರೆಂದು ಜನರಿಗೆ ತಿಳಿಯಿತು. 


ಅಭ್ಯಾಸ 
1. ಕಿರು ಟಿಪ್ಪಣಿ ಬರೆಯಿರಿ: | 
(8) ಸುಲೈಮಾನ್‌(ಆ) 
(ರ) ರೈತ ಮತ್ತು ಕುಟುಂಬ 
2. ಪಟ ನೋಡಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿರಿ. 
(8) ಜೆರೂಸಲೇಮ್‌ (0) ಯಮನ್‌ 
3. ಓರ್ವ ಮಾದರಿ ಆಡಳಿತಗಾರನಲ್ಲಿರಬೇಕಾದ ಗುಣಗಳು ಯಾವುವು? 


ಗಿ 


ಪ್ರವಾದಿ ಈಸಾ(ಅ) 


ಪ್ರವಾದಿ ಸುಲೈಮಾನ್‌ರ(ಅ) ಬಳಿಕ ಇಸ್ರಾಈಲ್‌ ಸಮುದಾಯಕ್ಕೆ ಅಲ್ಲಾಹನ 
ಪ್ರವಾದಿಗಳು ನಿರಂತರ ಬರುತ್ತಿದ್ದರು. ಆ ಪೈಕಿ ಹಲವರನ್ನು ಇಸ್ರಾಈಲರು ತಿರಸ್ಕರಿಸಿದರು. 
ಅನೇಕ ಮಂದಿಯನ್ನು ಕೊಂದರು. ರುಕರಿಯ್ಯಾ(ಅ) ಮತ್ತು ಯಹ್ಯಾರು(ಅ) ಕೊಲೆಗೀಡಾದ 
ಪ್ರವಾದಿಗಳಲ್ಲಿ ಸೇರಿದ್ದಾರೆ. ತ 

ಅವರು ಕೆಲವು ಪ್ರವಾದಿಗಳನ್ನು ತಿರಸ್ಕರಿಸಿ ಕೊಂದಿದ್ದಾರೆ. ಅದೇ ವೇಳೆ ಇತರರನ್ನು 
ದೇವನ ಪದವಿಗೆ ಏರಿಸಿದ್ದಾರೆ. ಉರ್ಕುರ್‌(ಆ) ಮತ್ತು ಈಸಾರನ್ನು(ಅ) ಅವರು ದೇವ 
ಪುತ್ರರೆಂದು ಪರಿಗಣಿಸಿದ್ದರು. ಅನಂತರ ಕೈಸ್ತರು ಪ್ರವಾದಿ ಈಸಾರನ್ನುಅ) ದೇವಪುತ್ರರೆಂದು 
ಆರಾಧಿಸಿದರು. ಈಸಾರು(ಅ) ಇಸ್ರಾಕಲ್‌ ಸಮುದಾಯದಲ್ಲಿ ಆಗತರಾದ ಕೊನೆಯ 
ಪ್ರವಾದಿಯಾಗಿದ್ದರು. 
ಮರ್ಯಮ್‌ 

ಈಸಾರ(ಅ) ತಾಯಿಯ ಹೆಸರು ಮರ್ಯಮ್‌. 

ಜೆರೂಸಲೇಮ್‌ನ ಇಸ್ರಾಈಲರಲ್ಲಿ ಇಮ್ರಾನ್‌ ಎಂಬೋರ್ವರಿದ್ದರು. ಇಮ್ರಾನ್‌ರ ಪತ್ನಿ 
ಗರ್ಭಿಣಿಯಾದರು. ಆಕೆ ಬಹಳ ಧರ್ಮಭಕ್ತೆಯಾಗಿದ್ದಳು. ಗರ್ಭದಲ್ಲಿರುವ ಮಗು ಗಂಡಂದು 
ಅವರು ಭಾವಿಸಿದ್ದರು. ಹೆರಿಗೆಗಿಂತ ಮೊದಲೇ ಮಗುವನ್ನು ಬೈತುಲ್‌ ಮಕ್ಷಿಸ್‌ನ ಸೇವೆಗೆ 
ಅರ್ಪಿಸುವ ಹರಕೆ ಹೊತ್ತರು. ಅವರು ಹೇಳಿದರು: "ಪ್ರಭೂ! ನನ್ನ ಗರ್ಭದಲ್ಲಿರುವ 
ಮಗುವನ್ನು ನಿನಗಾಗಿ ಹರಕೆ ಸಲ್ಲಿಸುತ್ತೇನೆ." 

ಅಂದು ಯಹೂದಿ ಸಮುದಾಯದಲ್ಲಿ ಗಂಡು ಮಕ್ಕಳನ್ನು ದೇವರಿಗಾಗಿ ಹರಕೆ 
ಯಿರಿಸುವ ಸಂಪ್ರದಾಯವಿತ್ತು. ಆ ರೀತಿ ಹರಕೆಯಾಗಿ ನೀಡಿದ ಮಕ್ಕಳು ಬೈತುಲ್‌ 
ಮಕ್ಮ್‌ನ ಸೇವೆಯನ್ನು ನಿರ್ವಹಿಸಿ ಬೆಳೆಯುತ್ತಿದ್ದರು. 


52 ಪ್ರವಾದಿ ಚರಿತ್ರೆ ಭಾಗ-3 


i 


ಇಮ್ರಾನ್‌ರ ಪತ್ನಿ ಹೆತ್ತರು. ಅವರ ನಿರೀಕ್ಷೆಯಂತೆ ಮಗು ಗಂಡಾಗಿರಲಿಲ್ಲ ಅವರು 
ಮಗುವಿಗೆ ಮರ್ಯಮ್‌ ಎಂದು ಹೆಸರಿಸಿದರು. ಹೆಣ್ಣು ಮಗುವಾಗಿದ್ದುದರಿಂದ ಅದರ 
ಪೋಷಣೆಯ ಹೊಣೆಯನ್ನು ಯಾರಿಗಾದರೂ ಒಪ್ಪಿಸಬೇಕಾಗಿತ್ತು. 

ಮರ್ಯಮ್‌ರ ಪೋಷಣೆಯ ಹೊಣೆ ವಹಿಸಲು ಹಲವರು ಮುಂದಾದರು. ಆದರೆ 
ಚೀಟಿ ಹಾಕುವ ಮೂಲಕ ಆಕೆಯ ಹತ್ತಿರದ ಸಂಬಂಧಿಕನಾಗಿದ್ದ ರುಕರಿಯ್ಯಾರಿಗ) ಆ 
ಅವಕಾಶ ದೊರೆಯಿತು. ಮಸೀದಿಯ ಸಮೀಪದ ಒಂದು ಪ್ರತ್ಯೇಕ ಕೋಣೆಯಲ್ಲಿ 
ಮರ್ಯಮ್‌ ವಾಸವಾಗಿದ್ದರು. 

ರುಕರಿಯ್ಯಾರು(ಲ) ಆಗಾಗ್ಗೆ ಕೋಣೆಗೆ ಹೋಗಿ ಬರುತ್ತಿದ್ದರು. ಒಮ್ಮೆ ಅವರು 
ಕೋಣೆಗೆ ಹೋದಾಗ ಅಲ್ಲಿ ಅಪರೂಪದ ಆಹಾರ ವಸ್ತುಗಳು ಕಾಣಿಸಿದುವು. 
ರುಕರಿಯ್ಯಾರು(ಅ) ಅಚ್ಚರಿಯಿಂದ, "ಇದು ಎಲ್ಲಿಂದ ದೊರೆಯಿತು?" ಎಂದು 
ವಿಚಾರಿಸಿದರು. 

"ಅಲ್ಲಾಹನ ವಿಶೇಷ ಕೊಡುಗೆ" ಅವರು ಉತ್ತರಿಸಿದರು. ಮರ್ಯಮ್‌ರ(ಆ) ಉತ್ತಮ 
ಗುಣನಡತೆಯನ್ನು ನೋಡಿ ರುಕರಿಯ್ಯಾರು(ಅ) ತನಗೊಂದು ಮಗು ಹುಟ್ಟದಿರುವುದಕ್ಕಾಗಿ 
ದುಃಖಿಸಿದರು. ರುಕರಿಯ್ಯಾರಿಗೆ(ಅ) ಸಾಮಾನ್ಯ ರೀತಿಯಲ್ಲಿ ಮಗು ಹುಟ್ಟುವ 

ಸಾಧ್ಯತೆಯಿರಲಿಲ್ಲ, ಅವರಿಗೆ ಸಳ ನಾಗ. ಪತ್ನಿ ಬಂಜೆಯಾಗಿದ್ದರು. ಆದರೆ 
ಅಲ್ಲಾಹನಿಗೆ ಅಸಾಧ್ಯವೇ? ಅವರು ನಿರಾಶರಾಗದೆ ಪ್ರಾರ್ಥಿಸಿದರು. ಪ್ರಾರ್ಥನೆ ಫಲಿಸಿತು. 
ಅಲ್ಲಾಹನು ಅವರಿಗೆ 'ಯಹ್ಯಾ' ಎಂಬ ಪುತ್ರನನ್ನು ನೀಡುವ ಶುಭವಾರ್ತೆ ತಿಳಿಸಿದನು. 
ಮಗು ಜನಿಸಿತು. ತಂದೆಯಂತೆಯೇ ಯಹ್ಯಾ(ಅ) ಪ್ರವಾದಿಯಾದರು. 


ಈಸಾರ ಜನನ 

ಮರ್ಯಮ್‌ರು(ಅ) ರುಕರಿಯ್ಯಾರ(ಅ) ಸಂರಕ್ಷಣೆಯಲ್ಲಿ ಬೆಳೆದು ದೊಡ್ಡವರಾದರು. 
ಕನ್ಯೆಯಾದ ಮರ್ಯಮ್‌ರು ಸಚ್ಚರಿತಳೂ ಭಕ್ತೆಯೂ ಆಗಿದ್ದರು. 

ಒಂದು ದಿನ ಒಂದು ದೇವಚರ ಅವರ ಮುಂದೆ ಪ್ರತ್ಯಕ್ಷವಾಯಿತು. "ಶುಭವಾರ್ತೆ 
ತಿಳಿಸಲಿಕ್ಕಾಗಿ ನಾನು ಬಂದಿದ್ದೇನೆ." ದೇವಚರ ಹೇಳಿತು. "ನಿನಗೊಂದು ಮಗು ಹುಟ್ಟಲಿದೆ. 
ಆತನು ಅಲ್ಲಾಹನ ವತಿಯಿಂದ ನಿದರ್ಶನ ಮತ್ತು ಕರುಣೆಯಾಗಿರುತ್ತಾನೆ. ಆತನ ಹೆಸರು 
ಮರ್ಯಮಳ ಪುತ್ರ ಮಸೀಹ್‌ ಈಸಾ ಎಂದಿರುವುದು" ದೇವಚರ ಮತ್ತೆ ಹೇಳಿತು. 

“ಏನು? ಪತೆಯಿಲ್ಲದೆ ನನಗೆ ಮಗು ಜನಿಸುವುದೇ!" ಮರ್ಯಮ್‌ರು(ಅ) 
ಪರಿಬ್ರಾಂತರಾಗಿ ಪ್ರಶ್ನಿಸಿದರು. 

"ಅದು ಅಲ್ಲಾಹನ ನಿರ್ಣಯ. ಆತನ ನಿರ್ಣಯದಂತೆ ನಡೆಯುವುದು. ಆತನು 
ಒಂದು ಘಟನೆಯು ಸಂಭವಿಸಬೇಕೆಂದು ತೀರ್ಮಾನಿಸಿದರೆ ಅದು ಸಂಭವಿಸುವುದು.” 


ಪ್ರವಾದಿ ಈಸಾ(ಆ" 53 


ದೇವಚರ ಉತ್ತರಿಸಿತು: "ಅಲ್ಲಾಹನು ಆತನಿಗೆ ತೌರಾತ್‌ ಮತ್ತು ಇಂಜೀಲನ್ನು ಕಲಿಸುವನು. 
ಆತನು ಇಸ್ರಾಈಲರಿಗೆ ಪ್ರವಾದಿಯಾಗಿರುತ್ತಾನೆ" ದೇವಚರ ತಿಳಿಸಿತು. 

ಅಲ್ಲಾಹನ ನಿರ್ಣಯ ಕಾರ್ಯಗತವಾಯಿತು. ಮರ್ಯಮ್‌(ಅ) ಗರ್ಭಿಣಿಯಾದರು. 
ಏನಿದ್ದರೂ ಜನರು ಗೇಲಿ ಮಾಡದಿರುತ್ತಾರೆಯೇ. ಅದನ್ನು ಜ್ಞಾಫಿಸಿದಾಗ ಅವರಿಗೆ ತುಂಬಾ 
ಸಂಕಟವಾಯಿತು. ಸ್ವಲ್ಪ ದೂರ ಹೋಗಿ ತಂಗಿದರು. 

ಹೆರಿಗೆಯ ವೇಳೆಯಾಯಿತು. ನೋವು ಆರಂಭವಾಯಿತು. ಮರ್ಯಮ್‌ರು(ಅ) 
ಒಂದು ಖರ್ಜೂರದ ಮರದ ಬುಡದಲ್ಲಿ ಬಂದು ಕುಳಿತರು. 

"ಅಯ್ಯೋ! ಎಂತಹ ಕಷ್ಟ; ನಾನು ಮೊದಲೇ ಸತ್ತು ಹೋಗಿದ್ದರೆ! ಎಲ್ಲರೂ ನನ್ನನ್ನು 
ಮರೆತು ಬಿಡುತ್ತಿದ್ದರೆ!" ಎಂದು ಮುಂತಾಗಿ ಮರ್ಯಮ್‌ರು(ಅ) ಪ್ರಲಾಪಿಸಿದರು. 

ಮರ್ಯಮ್‌(ಅ ಹೆತ್ತರು. ನೋವು ಮತ್ತು ಸಂಕಟ. ಅವರು ಎವಶರಾದರು. 
ಏಕಾಂಗಿಯಾಗಿದ್ದಾರೆ. ಅತ್ಯವಶ್ಯಕ ಉಪಚ್ಛಾರ ದೊರೆಯಬೇಕಾದ ಸಂದರ್ಭ. 

"ಹತ್ತಿರದ ಖರ್ಜೂರದ ಮರವನ್ನು ಅಲುಗಾಡಿಸಿರಿ. ಮಾಗಿದ ಖರ್ಜೂರ ಹಣ್ಣು 
ಅದರಿಂದ ಉದುರುವುದು. ಸಮೀಪದ ತೊರೆಯಿಂದ ನೀರು ಕುಡಿದು, ಖರ್ಜೂರ ಹಣ್ಣು 
ತಿಂದು ಸುಖವಾಗಿರಿ. ಸಂತೋಷಪಡಿರಿ. ಯಾರಾದರೂ ಬಂದರೆ ನನಗೆ ವ್ರತವಿದೆಯೆಂದು 
ಹೇಳಿರಿ, ಇಂದು ನಾನು ಯಾರೊಬ್ಬರೊಡನೆಯೂ ಮಾತನಾಡುವುದಿಲ್ಲವೆಂದು ತಿಳಿಸಿರಿ” 
ಎಂಬ ಅಶರೀರವಾಣಿ ಅವರಿಗೆ ಕೇಳಿಸಿತು. 

`  ಮರ್ಯಮ್‌ರು(ಆ) ಮಗುವನ್ನೆತ್ತಿಕೊಂಡು ಸಂಬಂಧಿಕರ ಬಳಿಗೆ ಹೋದರು. ಅವರು 
ಮರ್ಯಮ್‌ರನ್ನು(ಆ) ನಿಂದಿಸಿ ಗೇಲಿ ಮಾಡಿದರು. ಆದರೆ ಮರ್ಯಮ್‌ರು(ಅ) ಏನೂ 
ಹೇಳಲಿಲ್ಲ. ಬದಲಾಗಿ ಅವರು 'ತೊಟ್ಟಿಲಿನಲ್ಲಿರುವ ಮಗುವಿನತ್ತ ಬೆರಳು ತೋರಿಸಿದರು. 
ಆತನೊಡನೆ ಕೇಳಿರಿ ಎಂಬ ಅರ್ಥದಲ್ಲಿ 
-. ತೊಟ್ಟಿಲಿನಲ್ಲಿರುವ ಮಗು ಹೀಗೆ ಹೇಳಿತು: 

"ನಾನು ಅಲ್ಲಾಹನ ದಾಸ. ಆತನು ನನಗೆ ಗ್ರಂಥವನ್ನು ನೀಡಿದ್ದಾನೆ. ನನ್ನನ್ನು ಆತನು 
ಪ್ರವಾದಿಯಾಗಿ ನೇಮಿಸಿದ್ದಾನೆ. ನಾನು ಎಲ್ಲಿದ್ದರೂ ನನಗೆ ಆತ ಅನುಗ್ರಹ ನೀಡಿದ್ದಾನೆ. 
ನಾನು ನನ್ನ ಇಡೀ ಜೀವಮಾನದಲ್ಲಿ ನಮಾರು್‌ ನಿರ್ವಹಿಸಬೇಕು, ರುಕಾತ್‌ ನೀಡಬೇಕು 
ಮತ್ತು ತಾಯಿಗೆ ಒಳಿತು ಮಾಡಬೇಕೆಂದು ನನಗೆ ಆಜ್ಞಾಫಿಸಿದ್ದಾನೆ. ಆತನು ನನ್ನನ್ನು 
ದೌರ್ಭಾಗ್ಯವಂತ ಅಥವಾ ದುಷ್ಟನಾಗಿ ಮಾಡಿಲ್ಲ. ನಾನು 'ಮಟ್ಟಿದ ದಿನವೂ ಜು 
ದಿನವೂ ಪುನಃ ಅವತರಿಸುವ ದಿನವೂ ನನಗೆ ಶಾಂತಿಯಿದೆ.” 

ಈಸಾರ(ಅ) ಆರಂಭದ 30 ವರ್ಷಗಳ ಜೀವನದ ಕುರಿತು ಇತಿಹಾಸದಲ್ಲಿ ಏನೂ 
ಹೇಳಿಲ್ಲ ಮೂವತ್ತನೇ ವಯಸ್ಸಿನಲ್ಲಿ ಅವರಿಗೆ ಪ್ರವಾದಿತ್ವ ಪ್ರಾಪ್ತವಾಯಿತು. 


-54 ಪ್ರವಾದಿ ಚರಿತ್ರೆ ಭಾಗ-3 


ಪುರೋಹಿತರು ಇಸ್ರಾಈಲರನ್ನು ಕುಣಿದಾಡಿಸುತ್ತಿದ್ದರು. ತೌರಾತ್‌ನ ಅನೇಕ 
ನಿಯಮಗಳನ್ನು ಅವರು ವಿಕೃತಗೊಳಿಸಿದರು. ಭಕ್ತರಿಂದ ಹಣ ಸುಲಿಯಲಿಕ್ಕಾಗಿ ಅವರು 
ನಾನಾ ರೀತಿಯ ತಂತ್ರಗಳನ್ನು ಪ್ರಯೋಗಿಸುತ್ತಿದ್ದರು. - 

ಪ್ರವಾದಿ ಈಸಾರು(ಅ) ಪುರೋಹಿತರನ್ನು ಪ್ರಶ್ನಿಸಿದರು, ಮ ಅಲ್ಲಾಹನ 
ಏಕತೆಯನ್ನು ಅಂಗೀಕರಿಸುವಂತೆ ಜನರನ್ನು ಬಲವಾಗಿ ಒತ್ತಾಯಿಸಿದರು. ಇಂಜೀಲ್‌ನ 
ನಿಯಮಗಳನ್ವಯ ಬಾಳಿರಿ. ನನ್ನ ಪ್ರವಾದಿತ್ವವನ್ನು ಅಂಗೀಕರಿಸಿರೆಂದು ಉಪದೇಶಿಸಿದರು. 

ಪ್ರವಾದಿ ಈಸಾರಿಗೆ(ಅ) ಅಲ್ಲಾಹನು ಒಂದು ಗ್ರಂಥವನ್ನು- ಇಂಜೀಲ್‌- ನೀಡಿದನು. 

ತೌರಾತ್‌ ಮತ್ತು ಇಂಜೀಲ್‌ಗಳು ಹಿಬ್ರೂ ಭಾಷೆಯಲ್ಲಿದ್ದುವು. ಆ ಎರಡೂ ಗ್ರಂಥಗಳೂ 
ಇಂದು ಮೂಲ ರೂಪದಲ್ಲಿಲ್ಲ ಯಹೂದಿ ಪುರೋಹಿತರು ತೌರಾತ್‌ನಲ್ಲಿ ಮತ್ತು ಕೈಸ್ತ 
ಪುರೋಹಿತರು ಇಂಜೀಲ್‌ನಲ್ಲಿನಾನಾ ವಿಷಯಗಳನ್ನು ಸೇರಿಸಿದರು. ಇಂದು ಬಳಕೆಯಲ್ಲಿರುವ 
ತೌರಾತ್‌ ಮತ್ತು ಇರೆಜೀಲ್‌ಗಳಲ್ಲಿ ಅವರ ವ್ಯಾಖ್ಯಾನ, ಅಭಿಪ್ರಾಯ ಮತ್ತು ಚರಿತ್ರೆ 
ವಿವರಣೆಗಳು ಸೇರಿವೆ. 


ಪ್ರವಾದಿ ಈಸಾರ(ಅ) ಪವಾಡ 

ಈಸಾರ(ಅ) ಕಾಲದಲ್ಲಿ ಚಿಕಿತ್ಸಾ ವಿಧಾನವು ಬಹಳ ಮುಂದುವರಿದಿತ್ತು. ಆದ್ದರಿಂದ 
ಅಲ್ಲಾಹನು ಪ್ರವಾದಿ ಈಸಾರಿಗೆ(ಅ) ವೈದ್ಯಕೀಯ ವಿಜ್ಞಾನಕ್ಕೆ ಸವಾಲು ಹಾಕುವಂತಹ 
ದೃಷ್ಟಾಂತಗಳನ್ನು ನೀಡಿದನು. 

ಆವೆ ಮಣ್ಣಿನಿಂದ ಹೆಕ್ಕಿಗಳನ್ನು ನಿರ್ಮಿಸಿ ಅವುಗಳಿಗೆ ಜೀವ ನೀಡುವುದು, ಕುಷ್ಠ 
ರೋಗಿಗಳನ್ನು ಗುಣಪಡಿಸುವುದು, ಹುಟ್ಟು ಕುರುಡರಿಗೆ ದೃಷ್ಟಿ ನೀಡುವುದು, ಸತ್ತವರನ್ನು 
ಜೀವಂತಗೊಳಿಸುವುದು ಇತ್ಯಾದಿ ಪವಾಡಗಳನ್ನು ಅವರಿಗೆ -ಸಿದ್ಧಿಸಿದ್ದುವು. 

ಪ್ರವಾದಿ ಈಸಾರ(ಅ) ಪ್ರವಾದಿತ್ವವನ್ನು ಇಸ್ರಾಈಲರು ಮನಗಂಡಿದ್ದರು. ಆದರೆ ತಮ್ಮ 
ಅಧಿಕಾರ ಪ್ರಭಾವವನ್ನು ಕಳೆದುಕೊಳ್ಳಬೇಕಾದೀತೆಂಬ ಭೀತಿಯಿಂದ ಅವರು ಈಣಾರನ್ನಲು.. 
ವಿರೋಧಿಸಿದರು. ಅವರಲ್ಲಿ ಅಸಹನೆ ಮತ್ತು . ಅಸೂಯೆ ತೀವ್ರವಾಗಿತ್ತು. ಅವರು". 
ಈಸಾರನ್ನು(ಅ) ಕೊಲ್ಲಲು ನಿರ್ಧರಿಸಿದರು. ಅದಕ್ಕಾಗಿ ಒಳಸಂಚು ನಡೆಸಿದರು. ಅಧಿಕಾರಿ 
ಗಳನ್ನು ಒಲಿಸಿಕೊಂಡರು. ಅವರನ್ನು ಶಿಲುಬೆಗೇರಿಸಿ ಕೊಲ್ಲುವ ಕಾರ್ಯಕ್ರಮ ಯೋಜಿಸಿದರು. 
ಅಂದು ಅಪರಾಧಿಗಳನ್ನು ಶಿಲುಬೆಗೇರಿಸಿ ಕೊಲ್ಲುವ ರೂಢಿಯಿತ್ತು. 

ಪುರೋಹಿತರು ತಮ್ಮ ನಿಗೂಢ ಯೋಜನೆಗೆ ಬೇಕಾದ ತಂತ್ರವನ್ನು ಹೂಡಿದರು. 
ಈಸಾರನ್ನು(ಅ) ಶಿಲುಬೆಗೇಂಸ ಬೇಕೆಂಬ ರಾಜಾಜ್ಞೆಯಾಯಿತು. ಆದರೆ ಅಲ್ಲಾಹನು ಅವರ 
ಕುತಂತ್ರವನ್ನು ವಿಫಲಗೊಳಿಸಿದನು. ಆತನು ತನ್ನ ಪ್ರವಾದಿಯನ್ನು ರಕ್ಷಿಸಿದನು. ಅವರಿಗೆ 
ಈಸಾರನ್ನು(ಅ) ಸ್ಪರ್ಶಿಸಲಾಗಲಿಲ್ಲ 


4 


ಪ್ರವಾದಿ ಈಸಾ(ಅ) 55 
ನಿ 


ಪ್ರವಾದಿ ಈಸಾರಿಗ(ಅ) ಕೇವಲ ಮೂರು ವರ್ಷ ಧರ್ಮ ಪ್ರಚಾರ ಕಾರ್ಯ 
ನಡೆಸುವ ಅವಕಾಶ ಸಿಕ್ಕಿತು. ತನ್ನಧ್ಯೆ ಅವರಿಗೆ ಕೆಲವಾರು ಅನುಯಾಯಿಗಳು ದೊರೆತರು. 
ಅವರು ಬೀಳ್ಕೊಡುವಾಗ ಓರ್ವ ಪ್ರವಾದಿಯ ಆಗಮನದ ಸುವಾರ್ತೆ ನೀಡಿದ್ದರು. ಅದು 
"ಪ್ರವಾದಿ ಮುಹಮ್ಮದ್‌ರ(ಸ ಆಗಮನದ ಸೂಚನೆಯಾಗಿತ್ತು. 

. ಇಸ್ರಾಈಲರಿಗೆ ಈಸಾರ(ಅ) ಜನನ ಮಾತ್ರವಲ್ಲ ಅವರು ಅದೃಶ್ಯರಾದ ನಿನ್ನು 

ತೀವ್ರ ಭಿನ್ನಾಭಿಪ್ರಾಯಗಳಿವೆ. 

ಈಸಾರು(ಅ) ತಂದೆಯಿಲ್ಲದೆ ಜನಿಸಿದ್ದರಷ್ಟೆ ಆದ್ದರಿಂದ ಆ ಧಿಕ್ಕಾರಿಗಳು ಅವರನ್ನು 
ಹಾದರಕ್ಕೆ ಹುಟ್ಟಿದವನೆಂದು ಜರೆಯುತ್ತಿದ್ದರು. ಅಪರಾಧಿಯಾಗಿದ್ದ ಈಸಾನನ್ನು ಶಿಲುಬೆಗೇರಿಸಿ. 
ಕೊಂದೆವೆಂದು ಯಹೂದಿಯರು ಸಂತೋಷಪಡುತ್ತಿದ್ದರು. ಆದರೆ, ಅಂದು ಅವರಿಗೆ 
ಈಸಾರನ್ನು(ಆ) ಶಿಲುಬೆಗೇರಿಸಲು ಸಾಧ್ಯವಾಗಿರಲಿಲ್ಲ ಮಾತ್ರವಲ್ಲ ಸಾಮಾನ್ಯ ರೀತಿಯಲ್ಲಿಯೂ 
ವಧಿಸಲಾಗಿರಲಿಲ್ಲ. ಅಲ್ಲಾಹನು ಅವರನ್ನು ತನ್ನೆಡೆಗೆ ಎತ್ತಿಕೊಂಡಿದ್ದನು. 

ಕೈಸ್ತರು ಈಸಾರನ್ನು(ಅ) ಏಸು ಎಂದು ಕರೆಯುತ್ತಾರೆ. ಈಸಾರ(ಅ) ಅನುಯಾಯಿ 
ಗಳನ್ನು ಅನಂತರ ಕೈಸ್ತರೆಂದು ಕರೆಯಲಾಯಿತು. 

'ಅಸಾರ(ಅ) oS ಬಳಿಕ ಅವರ ಅನುಯಾಯಿಗಳು ಹೆಚ್ಚಿದರು. ಇತರ 
ಪ್ರವಾದಿಗಳಂತೆಯೇ ಅವರೂ ಇಸ್ಲಾಮ್‌ ಧರ್ಮವನ್ನು ಬೋಧಿಸಿದ್ದರು. 

“ಅಲ್ಲಾಹನ ಏಕತೆ ಮತ್ತು ನನ್ನ ಪ್ರವಾದಿತ್ವವನ್ನು ಅಂಗೀಕರಿಸಿರಿ" ಇದು ಅವರ . 
ಸಂದೇಶದ ಸಾರವಾಗಿತ್ತು. 

ಆದರೆ, ಕ್ರಮೇಣ ಕೈಸ್ತರು ಈಸಾರಿಗೆ(ಅ) ದೇವಪುತ್ರನೆಂಬ ಕಲ್ಪನೆ ನೀಡಿದರು. 
ಅನಂತರ ದೇವನೆಂದೇ ಸಾರಿದರು. ಈಸಾ(ಅ) ಅದೃಶ್ಯರಾಗಿ 300 ವರ್ಷ ಕಳೆದ ಬಳಿಕ 
ಅವರು, ಈ ತಪ್ಪು ನಂಬಿಕೆಯನ್ನು ಪ್ರಚಾರಪಡಿಸಿದರು. ಸೃಷ್ಟಿಯನ್ನು ದೇವನೆಂದು 
ಪರಿಗಣಿಸುವುದು ಮಾನವನು ಅಲ್ಲಾಹನಿಗೆ ತೋರುವ ಮಹಾ ಧಿಷ್ಕರವಾಗಿದೆ. 

ಕೈಸ್ತರ ನಂಬಿಕೆಯು ಅತಿ ವಿಚಿತ್ರವಾಗಿದೆ. ಅವರ ಮೂಲ ವಿಶ್ವಾಸ ಹೀಗಿದೆ: 

ಸ ಶಿಲುಬೆಗೇರಿ ಮರಣ ಹೊಂದಿದರು. ಮಾನವನು ಜನ್ಮತಾ ಪಾಪಿ. ಆ ಪಾಪ 
ಪರಿಹಾರಕ್ಕಾಗಿ ದೇವನು ಈಸಾರ(ಅ) ರೂಪು ತಾಳಿ ಮಾನವನಾಗಿ ಅವತರಿಸಿದನು. 
ಅದಕ್ಕಾಗಿ ಆತನು ಶಿಲುಬೆಯಲ್ಲಿ ಸಾವನ್ನಪ್ಪದನು. ಏಸು ದೇವನ ಪುತ್ರ. ದೇವನೇ ಏಸುರ 
ತಂದೆ. ಅವರೂ ದೇವನೇ ಆಗಿದ್ದಾರೆ. 'ದೇವನೆಂದರೆ ತಂದೆ, ಪುತ್ರ ಮತ್ತು ಪವಿತ್ರ ಆತ್ಮ 
ಈ ಮೂರೂ ಸೇರಿದ್ದಾಗಿದೆ. ಈ ವಿಶ್ವಾಸ ವಿಚಿತ್ರವಲ್ಲವೇ? 

ಕೈಸ್ತರು ಈಸಾರ(ಈ) ಅನೇಕ ಬೋಧನೆಗಳನ್ನು ಕೈಬಿಟ್ಟರು. ಅನೇಕ ಹೊಸ ವಿಚಾರಗಳನ್ನು 
ಸೇರಿಸಿದರು. ಹೀಗೆ ಅವರು ಬೋಧಿಸಿದ್ದ ಇಸ್ಲಾಮ್‌ ಧರ್ಮದ ಬದಲಾಗಿ ಬೇರೊಂದು. 
ಧರ್ಮವನ್ನು ರೂಪಿಸಿದರು. ಅದೇ ಕೈಸ್ತ ಧರ್ಮ. 


56 ಪ್ರವಾದಿ ಚರಿತ್ರೆ ಭಾಗ-3 


ಕೇವಲ ಈಸಾರನ್ನು(ಅ) ಮಾತ್ರವಲ್ಲ ಅವರ ತಾಯಿಯನ್ನೂ ಕೆಲವು ಕೈಸ್ತರು 
ದೇವರೆಂದು ಪರಿಗಣಿಸುತ್ತಾರೆ. 

ಧಾರ್ಮಿಕ ಜನಸಂಖ್ಯೆಯಲ್ಲಿ ಕೈಸ್ತರು ಇಂದು ಜಗತ್ತಿನಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ. 

ಯಹೂದಿಯರು ಮತ್ತು ಕೈಸ್ತರನ್ನು ಗ್ರಂಥದವರೆಂದು ಕರೆಯಲಾಗುತ್ತದೆ. 
ಗ್ರಂಥದವರನ್ನು ಸಹೋದರ ಸಮುದಾಯವೆಂದು ಪರಿಗಣಿಸಿ ಅವರಿಗೆ ಸದುಪದೇಶವನ್ನು 
ನೀಡಿ ಇಸ್ಲಾಮಿಗೆ ಆಹ್ವಾನಿಸಬೇಕೆಂದು ಕುರ್‌ಆನ್‌ ಮುಸ್ಲಿಮರಿಗೆ ಆದೇಶಿಸಿದೆ. ` 


ಅಭ್ಯಾಸ 
1. ಇಸ್ರಾಈಲರ ದೇವ ಧಿಕ್ಕಾರದ ಕುರಿತು ವಿವರಿಸಿರಿ. 
2. ಕಿರು ಟಿಪ್ಪಣಿ ಬರೆಯಿರಿ: 
(ಐ ಪ್ರವಾದಿ ರುಕರಿಯ್ಯಾ(ಅ) 
(0) ಪ್ರವಾದಿ ಯಹ್ಯಾ(ಅ) 
() ಮರ್ಯಮ್‌(ಅ) 
3. ಒಂದೇ ಶಬ್ದದಿಂದ ಉತ್ತರಿಸಿರಿ: 
(ಐ ಪ್ರವಾದಿ ಈಸಾರನ್ನು(ಆ) ಅತ್ಯಧಿಕ ವಿರೋಧಿಸಿದವರು ಯಾರು? 
(0) ಅವರು ಎಲ್ಲಿ ಜನಿಸಿದರು? 
(0 ಜಗತ್ತಿನ ಅತೀ ದೊಡ್ಡ ಧಾರ್ಮಿಕ ವಿಭಾಗ ಯಾವುದು? 
(6) ಕೈಸ್ತರು ರೂಪಿಸಿದ ವಿಶ್ವಾಸಗಳು ಯಾವುವು? 


